ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 . 


ಬೆಂಗಳೂರು, ಗುರುವಾರ, ಫೆಬ್ರವರಿ ೪ , ೨೦೧೬ ( ಮಾಘ ೧೫ , ಶಕ ವರ್ಷ ೧೯೩೭) 
Bengaluru , Thursday, February 4 , 2016 (Magha 15 , Shaka Varsha 1937 ) 


ಸಂಚಿಕೆ ೫ 
Issue 5 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಹಿವಕ 130 ಬಿಇಟಿ 2015, ಬೆಂಗಳೂರು ದಿನಾಂಕ:19 - 11 - 2015 . 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು /ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವೃಂದದ 
ಜೇಷ್ಠತಾ ಪಟ್ಟಿಯನ್ನು ದಿನಾಂಕ:01 - 01 - 2015 ರಲ್ಲಿದ್ದಂತೆ ತಯಾರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕರ್ನಾಟಕ ಸರ್ಕಾರಿ ನೌಕರರ ಜೇಷ್ಠತಾ 
ನಿಯಮಾವಳಿ 1957 ರ ನಿಯಮ 10ನ್ನು ಅನುಸರಿಸಿ ಸಂಬಂಧಪಟ್ಟ ಅಧಿಕಾರಿಯ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಈ ಮೂಲಕ ಪ್ರಕಟಿಸಿದೆ. 

ತಾತ್ಕಾಲಿಕ ಜೇಷ್ಠತಾ ಪಟ್ಟಿಗೆ ಏನಾದರೂ ಆಕ್ಷೇಪಣೆಗಳು ಇದ್ದಲ್ಲಿ ಲಿಖಿತ ದಾಖಲೆಗಳ ಮೂಲಕ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯು ಪ್ರಕಟವಾದ 15 
ದಿನಗಳ ಕಾಲಾವಧಿಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ, 2ನೇ 
ಮಹಡಿ, ವಿಕಾಸಸೌಧ, ಬೆಂಗಳೂರು ಇವರಿಗೆ ಸಲ್ಲಿಸತಕ್ಕದ್ದು . ಈ ಜೇಷ್ಠತಾ ಪಟ್ಟಿಯಲ್ಲಿ ಕಾಣಿಸಿರುವ ಹೆಸರು, ದಿನಾಂಕ, ಸೇವಾ ವಿವರ ಮುಂತಾದವುಗಳಲ್ಲಿ - 
ನಿರ್ದಿಷ್ಟ ತಪ್ಪುಗಳು ಕಂಡು ಬಂದು, ಅವುಗಳ ಬದಲಾವಣೆ ಅವಶ್ಯವಿದ್ದಲ್ಲಿ, ನಿರ್ದಿಷ್ಟ ದಾಖಲೆಗಳೊಂದಿಗೆ ಕೆಳಗೆ ಸಹಿ ಮಾಡಿರುವವರ ಗಮನಕ್ಕೆ 
ತರಬಹುದು, ನಿರ್ದಿಷ್ಟ ಕಾರಣಗಳು, ದಾಖಲೆಗಳು, ಆಧಾರವಿಲ್ಲದಿರುವ ಆಕ್ಷೇಪಣೆಗಳನ್ನು ಮತ್ತು ಅವಧಿ ಮೀರಿದ ಆಕ್ಷೇಪಣೆಗಳನ್ನು ಸರ್ಕಾರವು 
ಪರಿಗಣಿಸುವುದಿಲ್ಲ . 

ದಿನಾಂಕ:01. 01 .2015 ರಲ್ಲಿದ್ದಂತೆ 


ಕ್ರ. ಸಂ . 


ಅಧಿಕಾರಿಯ ಹೆಸರು 

ಶ್ರೀ /ಶ್ರೀಮತಿ 


ಜನ್ಮ ದಿನಾಂಕ 


| ಸೇವೆಗೆ ಸೇರಿದ ದಿನಾಂಕ 


ಹಾಲಿ ಹುದ್ದೆಯಲ್ಲಿ ಕೆಲಸ 
ನಿರ್ವಹಿಸುತ್ತಿರುವ ದಿನಾಂಕ 


ಷರಾ 


ಹೆಚ್ . ಎಂ .ಪೂಜಾರ್ 


12 .04.1955 


20. 08 .1982 


13 . 04 .1999 


ವಯೋನಿವೃತ್ತಿ 
ಹೊಂದಿದ್ದಾರೆ . 


22.07.1956 


06 . 08 .1980 


23 .07.1999 


ಲಕ್ಷಾನಾಯಕ್ 
ಎನ್.ರಾಜಪ್ಪ 


04. 06.1981 


05 .07.2006 


05 . 07. 2006 


ಡಿ . ಎಂ .ನೀನಾ 


10 .10 .1963 


10.12 .2012 


28.11.1985 
( ವಿಲೀನ) 10 .12 .2012 


PR . 63 
Sc . 50 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಆರ್ , ಎರೆಕುಪ್ಪಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1, 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 


( ೪೭೭) 


೪೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 

ಭಾಗ ೩ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಹಿವಕ 130 ಬಿಇಟಿ 2015, ಬೆಂಗಳೂರು ದಿನಾಂಕ: 11 - 12 - 2015 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಹಿಂವಕ 130 ಬಿಇಟಿ 2015, ದಿನಾಂಕ:19.11 .2015 ರಲ್ಲಿ ದಿನಾಂಕ:01 - 01 - 2015 ರಲ್ಲಿದಂತೆ ಹಿಂದುಳಿದ ವರ್ಗಗಳ 
ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು / ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು 
ಪ್ರಕಟಿಸಿ ಭಾಧಿತರಾಗುವ ಅಧಿಕಾರಿಗಳು ತಮ್ಮ ಸಲಹೆ / ಆಕ್ಷೇಪಣೆಯನ್ನು 15 ದಿನಗಳ ಒಳಗಾಗಿ ಸಲ್ಲಿಸಲು ಸೂಚಿಸಲಾಗಿತ್ತು. ಈ ಬಗ್ಗೆ ಯಾವುದೇ 
ಆಕ್ಷೇಪಣೆಗಳು ಸ್ವೀಕೃತವಾಗಿಲ್ಲದೇ ಇರುವುದರಿಂದ, ದಿನಾಂಕ :01 - 01 - 2015 ರಲ್ಲಿದಂತೆ ಸಹಾಯಕ ನಿರ್ದೇಶಕರು/ ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ 
ಕಲ್ಯಾಣ ಇಲಾಖೆ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಈ ಕೆಳಕಂಡಂತೆ ಪ್ರಕಟಿಸಿದೆ. 

ದಿನಾಂಕ: 01.01.2015 ರಲ್ಲಿದ್ದಂತೆ 
| ಅಧಿಕಾರಿಯ ಹೆಸರು ಜನ್ಮ ದಿನಾಂಕ ಸೇವೆಗೆ ಸೇರಿದ ದಿನಾಂಕ ಹಾಲಿ ಹುದ್ದೆಯಲ್ಲಿ ಕೆಲಸ 

ಷರಾ 
ಶ್ರೀ /ಶ್ರೀಮತಿ 

ನಿರ್ವಹಿಸುತ್ತಿರುವ ದಿನಾಂಕ 
1 | ಹೆಚ್. ಎಂ .ಪೂಜಾರ್ 

12 . 04 .1955 20. 08 .1982 

13 .04 . 1999 ವಯೋನಿವೃತ್ತಿ 

ಹೊಂದಿದ್ದಾರೆ. 
ಲಕ್ಷಾನಾಯಕ್ 

22 .07.1956 06.08. 1980 

23 .07.1999 
ಎನ್ .ರಾಜಪ್ಪ 

04. 06.1981 05 . 07 .2006 

05. 07 .2006 
ಡಿ. ಎಂ .ನೀನಾ 

10 .10 . 1963 28.11.1985 

10.12. 2012 
( ವಿಲೀನ) 10.12 .2012 


ಕ್ರಸಂ. 


PR. 64 


SC, 100 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎನ್. ಆರ್ , ಎರೆಕುಪ್ಪಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1, 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 37 ಎಲ್‌ಜಿಇ 2014 , ಬೆಂಗಳೂರು ದಿನಾಂಕ:15 - 12 - 2015. 

ನಮೂನೆ- 29 
68ನೇ ಪ್ರಕರಣದ ( 5) ನೇ ಉಪ ಪ್ರಕರಣದ ಮೇರೆಗಿನ ಘೋಷಣೆ -ನಿಯಮ 96 


ಕರ್ನಾಟಕ ಭೂಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ(5) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸದರಿ 
ಪ್ರಕರಣದ (1) ನೇ ಉಪ ಪ್ರಕರಣದ ಮೇರೆಗೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕ:26 - 05 - 2015, ಜಿಲ್ಲಾಧಿಕಾರಿಗಳ ಪತ್ರ 
ಸಂಖ್ಯೆ : ಕಂ /ಭೂಮಿ/3/2014 - 15 ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ರಸ್ತೆ ಭಾಗವು 
ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲೆಗಳನ್ನು ಮತ್ತು ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್‌ ವರದಿಯನ್ನು ರಾಜ್ಯ ಸರ್ಕಾರವು 
ಪರಿಶೀಲಿಸಿದ ತರುವಾಯ , ಸಾರ್ವಜನಿಕ ರಸ್ತೆ ಅಥವಾ ಅದರ ಮೇಲಿನ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಈ 
ಮೂಲಕ ಘೋಷಿಸಿದೆ. 


ಅನುಸೂಚಿ 


ಜಮೀನು ಭಾಗ ಇತ್ಯಾದಿ ಇರುವ ಗ್ರಾಮ 
ತಾಲ್ಲೂಕು 


ಪಾತ್ರಬೂದಿಹಾಳು ಗ್ರಾಮ | 
ಬಳ್ಳಾರಿ 
ಬಳ್ಳಾರಿ 


ಜಿಲ್ಲೆ 


10 


ಸಾರ್ವಜನಿಕ ಹಕ್ಕು ಮೊಟಕುಗೊಳಿಸುತ್ತಿರುವ ಸರ್ವೆ ನಂ . ವಿವರ 
ವಿಸ್ತೀರ್ಣ 


0.50 ಸೆಂಟ್ಸ್ 


PR . 65 
Sc. 50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಮಹಾಂತೇಗೌಡ ಎಸ್ .ಎಲ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ.( ಭೂ ಮಂಜುರಾತಿ- 3) 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೪ , ೨೦೧೬ 


826 


Office of the Commissioner ofCommercial Taxes (Karnataka ), Vanijya Therige Karyalaya , 

Gandhinagar, Kalidasa Road , Bengaluru -560009. 

PROCEEDINGS OF THE COMMISSIONER OF COMMERCIAL TAXES , 
(KARNATAKA), BENGALURU- CLARIFICATION UNDER SECTION 59 (4 ) OF THE KARNATAKA 

VALUE ADDED TAX ACT 2003, 

No :CLR .CR .19/2014 -15 , Bengaluru Dated : 18 -11 -2015 . 
PRESENT: Ritvik Pandey , I. A . S . 

Commissioner of Commercial Taxes. 

(Karnataka) Bengaluru . 
SUB : KVAT Act, 2003 -Clarification under Section 59 (4) of the Karnataka Value Added Tax 

Act, 2003 regarding the rate of tax applicable for Chaff Cutters -Reg. 
REF : Application filed by Mis . Agromatica Engineering India Pvt. Ltd . (TIN : 29340599382 ), 

47 /1 -C Building No.2 1st Floor, Patel venkatappa Complex , Sunkadakatte , 
Vishvaneedam Post, Magadi Road , Bengaluru -560091. 


In the application cited above, 4711-C Building No .2 I" Floor, Patel venkatappa Complex , Sunkadakatte , Vishvaneedam Post , 
Magadi Road , Bengaluru -560091 ( TIN : 29340599382), has sought clarification regarding the rate of tax applicable for Chaff Cutters . 
The applicant understands that, above mentioned product falls under Schedule I to the Karnataka Value Added Tax Act, 2003 (herein 
afterwards called Act ). As the applicant had not furnished product details , he was informed to furnish the same. In the write up the 
applicant has stated that generally farmers feed the variety of fodders to the animals and some of them need to be cut/thrashed for easy 
feeding / eating by animals. Keeping in mind , the non -availability of timely labour shortages slowly this operation is being mechanized 
and not only quality of hand operated Chaff Cutters are getting improved but they are being motorized . The applicant has stated that as 
a small scale industry they have started manufacturing the "Chaff Cutters" of various sizes for fodder cutting/ animal feeding and 
clarification about rate of tax is required . The applicant has stated that in the market, there an opinion ranging from 14 .5 % to Nil with 
regard to the rate of tax applicable under KVAT Act and has sought clarification . 

2. Section 59(4 ) of the Karnataka Value Added Tax Act, 2003 (herein afterwards called Act ) empowers the Commissioner of 
Commercial Taxes to clarify the rate of tax payable under the Act, if he considers it necessary or expedient so to do , for the purpose of 
maintain uniformity in the work of assessments and collection revenue. It is examined and found that, the clarification requested by the 
applicant is within the scope of the aforesaid provision and it is necessary that, the clarification be issued for the purpose of maintaining 
uniformity in the work of assessments and collection of revenue . 

3. The matter is examined and the correct position of law is analyzed as under. 

Chaff Cutter is agricultural machinery which is both manually operated and machine driven . TamilNadu Agricultural University in its 
website http ://agritech . tnau . ac .in has described how manually operated Chaff Machines and Mechanized Chaff Machines are 
manufactured and used . Thus Chaff Cutters are machines and both manually operated and mechanically operated machines are 
manufactured. 

4 . Under Karnataka Value Added Tax Act , 2003 while manually operated agricultural implements are exempted , agricultural 
implements which are notmanually operated are liable to tax . 

Entry No.1 of III Schedule to KVAT Act, 2003 reads as follow : 
1. Agricultural implements not operated manually or not driven by animal . 
Entry 1 of | Schedule to KVAT Act, 2003 reads as follow : 

1. Agricultural implements manually operated or animal driven . 
Thus , Chaff cutters which are manually operated are exempted under entry 1 of first schedule , while motorized or mechanical 
Chaff cutters are taxable at 5 .5 under entry 1 of III Schedule . 

5 . It is also pertinent to note that in both the entries it is implement not Machine is used . Chaff Cutter is a Mechanical 
contravene and hence attains the characteristics of a machinery . Both the entries speak about Agricultural Implement not agricultural 
machinery , But the Wikipedia , the free Encyclopaedia defines Agricultural implement as follow : 

Agricultural equipment is any kind ofmachinery used on a farm to help with farming . 
Hon ble Allahabad High Court in the case of Delta Engineering Co . Private Ltd vs . Commissioner Of Sales Tax 1963 14 STC 515 
( All) the court has observed that in Bharat Engineering and Foundry Works v. The U .P . Government ( 1963] 14 S . T .C . 262 , we dealt 
with themeanings of "agriculture " and " agricultural implement" and stated that any implement that is used in an agricultural process 
is an agricultural implement. In the case of Commissioner of Income-tax. West Bengal. Calcutta v. Raja Benov Kumar Sahas 
Roy . [ 1957 ] 32 I. T. R . 466 it is held as follow : 

" Agriculture is the basic idea underlying the expressions agricultural purposes and agricultural operations and it is pertinent 


೪೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 


ಭಾಗ ೩ 


therefore to enquire what is the connotation of the term agriculture . As we have noted above , the primary sense in which the 
term agriculture is understood is agar- field and cultracultivation , i.e., the cultivation of the field , and if the term is understood 
only in that sense agriculture would be restricted only to cultivation of the land in the strict sense of the term meaning 
thereby. tilling of the land , sowing of the seeds. planting and similar operations on the land. They would be the basic 
operations and would require the expenditure of human skill and labour upon the land itself. There are however other 
operations which have got to be resorted to by the agriculturist and which are absolutely necessary for the purpose of effectively 
raising the produce from the land . They are operations to be performed after the produce sprouts from the land , e.g., weeding , 
digging the soil around the growth , removal of undesirable undergrowths and all operations which foster the growth and 
preserve the same not only from insects and pests but also from depredation from outside, tending , pruning , cutting , 
harvesting , and rendering the produce fit for the market. The latter would all be agricultural operations when taken in 
conjunction with the basic operations above described . and it would be futile to urge that they are not agricultural 
Operations at all .... ” 


6 . Thus , the Chaff cutters which are used for agricultural operations are used to help in agricultural operations. Thus even 


though the word machine is not used in the entry it is to be understood as agricultural implements . Therefore , manually operated Chaff 


Cutters agricultural implements are exempted entry 1 of the first schedule to KVAT Act, 2003. and Motorized /mechanical Chaff Cutters 
are taxable at 5 .5 % under entry 1 of Third Schedule to KVAT Act, 2003. 
7 . Hence , the following clarification is issued . 

CLARIFICATION NO . CLR .CR . 19 /2014 - 15 . DATED 18 . 11 .2015 
a. Manually operated Chaff Cutters are the goods falling under entry 1 of First schedule to KVAT Act, 2003 and are exempted . 
b . Motorized /mechanized Chaff Cutters are the goods falling under entry 1 of Third Schedule to KVAT Act, 2003 . w .e.f. 1.8. 2012 

taxable at 5 .5 % from 01. 08 . 2012 and onwards. 
PR . 66 

RITVIK PANDEY 
Sc . 25 

Commissioner of Commercial Taxes , 

Karnataka , Bengaluru. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಜಂಟಿ ನಿಬಂಧಕರ ಕಛೇರಿ, ಬೆಂಗಳೂರು ಪ್ರಾಂತ, ಬೆಂಗಳೂರು- 18 

ಕ್ರ. ಸಂ : ಜೆಆರ್‌ಬಿ / ಸಮಾಪನೆ/ 08 / 1997 - 1998 ದಿನಾಂಕ: 22 - 12 - 2015 , 
ವಿಷಯ : ಸಮಾಪನೆಯಲ್ಲಿರುವ ತಿಪಟೂರು ತಾಲ್ಲೂಕು ಹರಿಜನ/ ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ತಿಪಟೂರು ಈ ಸಂಘದ 

ನೋಂದಣಿಯನ್ನು ರದ್ದು ಮಾಡುವ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ , ತುಮಕೂರು ಇವರ ಪ್ರಸ್ತಾವೆ. 

ಸಂಖ್ಯೆ : ಡಿಆರ್‌. ಟಿ/ ಎಲ್ ಕ್ಯೂ . ಡಿ / 372 /1996 - 1997 , ದಿನಾಂಕ: 15 - 03 - 1997 . 
2) ಈ ಕಛೇರಿಯ ಸಮಸಂಖ್ಯೆ ಆದೇಶದ ದಿನಾಂಕ : 16 - 06 - 1997 . 
3) ಸರ್ಕಾರದ ಆದೇಶ ಸಂಖ್ಯೆ : 26 - ಸಿಹೆಚ್‌ಎನ್ - 2012, ದಿನಾಂಕ -18 - 01 - 07. 
4) ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಇವರ ಪತ್ರ 

ಸಂಖ್ಯೆ: ಡಿಆರ್‌ಟಿ /ಸಮಾಪನೆ/ ಸಿ - ಆರ್ -415- 16 , ದಿನಾಂಕ : 17 - 11 - 2015 . 
ಪ್ರಸ್ತಾವನೆ: 

ಸಮಾಪನೆಯಲ್ಲಿರುವ ತಿಪಟೂರು ತಾಲ್ಲೂಕು ಹರಿಜನ/ ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ತಿಪಟೂರು ಈ ಸಹಕಾರ ಸಂಘವು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪ ವಿಭಾಗ, ತಿಪಟೂರು, ರವರ ಆದೇಶ ಸಂಖ್ಯೆ: ಎಆರ್‌ಟಿ/1097/61 -62, 
ದಿನಾಂಕ:29 - 06 - 1961 ರಂದು ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕು ಮಟ್ಟವಾಗಿರುತ್ತದೆ. ಸಹಕಾರ ಸಂಘವು 
ನೋಂದಣಿಯಾದ ನಂತರ ಸಂಘದ ಉಪನಿಯಮಗಳ ಉದ್ದೇಶಗಳನುಗುಣವಾಗಿ ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡ ಕಾರಣ ಉಲ್ಲೇಖ ( 2) ರ ಈ 
ಕಛೇರಿಯ ಆದೇಶದನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು, ತಿಪಟೂರು ತಾಲ್ಲೂಕು, ರವರನ್ನು ದಿನಾಂಕ: 16 - 06 - 1997 ರಲ್ಲಿ ನೇಮಿಸಲಾಗಿತ್ತು . 
ಸಮಾಪನಾಧಿಕಾರಿಗಳು ಸಂಘದ ಪ್ರಭಾರವನ್ನು ಪಡೆದು ಲೆಕ್ಕ ಪರಿಶೋಧನಾ ವರದಿ, ಆಸ್ತಿ ಜವಾಬ್ದಾರಿ ತಃಖ್ ರೀತ್ಯಾ ಸರ್ಕಾರಿ ಷೇರು 7.14 ,980 /- ಗಳನ್ನು 
ಉಲ್ಲೇಖ (3) ರ ಸರ್ಕಾರಿ ಆದೇಶದನ್ವಯ ಮನ್ನಾ ಮಾಡಿ ಆದೇಶಿಸಿರುತ್ತಾರೆ. ಸಮಾಪನಾಧಿಕಾರಿಗಳು ದಿನಾಂಕ: 28 - 08 - 2015 ರಂದು ನಡೆದ ಅಂತಿಮ 
ಸಭೆಯಲ್ಲಿ ನಿರ್ಣಯ ಕೈಗೊಂಡು ಅದರಂತೆ ಸಂಘದ ಆಸ್ತಿ ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿರುತ್ತಾರೆ. ದಿನಾಂಕ: 20 - 08 - 2015ಕ್ಕೆ ಆಸ್ತಿ ಜವಾಬ್ದಾರಿ 
ತಃಖ್ಯೆ ಶೂನ್ಯವಾಗಿರುತ್ತದೆ ಮತ್ತು ಸಂಘದ ನೋಂದಣಿ ಕ್ರಮಾಂಕವನ್ನು ರದ್ದುಪಡಿಸಲು ತೀರ್ಮಾನಿಸಿ ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಉಪ 
ನಿಬಂಧಕರು , ತುಮಕೂರು, ರವರಿಗೆ ಸಲ್ಲಿಸಿದ್ದು, ಸದರಿ ಪ್ರಸ್ತಾವನೆಯನ್ನು ಉಲ್ಲೇಖ (4) ರ ಪತ್ರದಲ್ಲಿ ಈ ಕಛೇರಿಗೆ ಶಿಫಾರಸ್ಸು ಮಾಡಿರುತ್ತಾರೆ. 

ಸಹಕಾರ ಸಂಘಗಳ ನಿರೀಕ್ಷಕರು, ತಿಪಟೂರು, ರವರ ಶಿಫಾರಸ್ಸು ಮತ್ತು ಸಹಕಾರ ಸಂಘಗಳ ಉಪ ನಿಬಂಧಕರು , ತುಮಕೂರು, ರವರ ಶಿಫಾರಸ್ಸು 
ಹಾಗೂ ದಿನಾಂಕ: 28 - 08 - 2015 ರಂದು ನಡೆಸಿದ ಸಮಾಪನಾಧಿಕಾರಿ ಸಭೆಯ ನಡವಳಿ ಮತ್ತು ಶೂನ್ಯಗೊಳಿಸಿದ ಆಸ್ತಿ ಜವಾಬ್ದಾರಿ ತಃಖ್ಯೆಗಳನ್ನು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೪ , ೨೦೧೬ 


೪೮೧ 


ಸಲ್ಲಿಸಿರುವ ಕಾರಣ ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲೀ ಸಾರ್ವಜನಕರಿಗಾಗಲೀ ಯಾವುದೇ ಪ್ರಯೋಜನವಿಲ್ಲವೆಂದು 
ಮನಗಂಡು ಈ ಸಹಕಾರ ಸಂಘದ ನೋಂದಣಿ ಕ್ರಮಾಂಕವನ್ನು ರದ್ದುಪಡಿಸುವುದು ಸೂಕ್ತವೆಂದು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ, 1959 ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ/ 39 / ಸಿಎಲ್‌ಎಂ/2010, 
ದಿನಾಂಕ: 17 - 02 - 2011 ರನ್ವಯ ಡಿ . ಪಾಂಡುರಂಗ ಗರಗ್, ಸಹಕಾರ ಸಂಘಗಳ ಜಂಟಿ ನಿಬಂಧಕರು , ಬೆಂಗಳೂರು ಪ್ರಾಂತ, ಬೆಂಗಳೂರು, ಆದ ನಾನು 
ನನಗೆ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ, ಸಮಾಪನೆಯಲ್ಲಿರುವ ತಿಪಟೂರು ತಾಲ್ಲೂಕು ಹರಿಜನ/ ಗಿರಿಜನ ಗೃಹ ನಿಮಾಣ ಸಹಕಾರ ಸಂಘ ನಿ., 
ತಿಪಟೂರು ಈ ಸಹಕಾರ ಸಂಘದ ನೋಂದಣಿ ಸಂಖ್ಯೆ: ಎಆರ್‌ಟಿ/1097/ 61 - 62, ದಿನಾಂಕ: 29 - 06 - 1961ನ್ನು ರದ್ದುಪಡಿಸಿ ಕೂಡಲೇ ಜಾರಿಗೆ ಬರುವಂತೆ 
ಆದೇಶ ಹೊರಡಿಸುತ್ತೇನೆ. 

ಈ ಆದೇಶದ ದಿನಾಂಕದಿಂದ ಸಂಘವು ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು, ಈ 
ಸಹಕಾರ ಸಂಘಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ನಿಯಮಗಳು, 1960ರ ನಿಯಮ 33 ( ಒ ) ರನ್ವಯ 3 ವರ್ಷಗಳ ಕಾಲ ಸಹಕಾರ 
ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ರವರ ಕಾರ್ಯಾಲಯದಲ್ಲಿ ಕಾಯಿರಿಸತಕ್ಕದ್ದು. 
ಈ ಆದೇಶವನ್ನು ನನ್ನ ಸ್ವ - ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ: 22 -12 - 2015 ರಂದು ನೀಡಲಾಗಿದೆ . 

ಸಹಿ / 
P . R .88 

ಡಿ . ಪಾಂಡುರಂಗ ಗರಗ್ , 
S . C .10 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು, 

ಬೆಂಗಳೂರು ಪ್ರಾಂತ, ಬೆಂಗಳೂರು. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯುಟಿ ಕಮಿಷನರ್ ಆಫ್ ಎಜ್, 

ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಎಸ್‌ಡಿಕೆ/ 528/ ಡಿಟಿಸಿಆರ್ /2014 - 15 , ದಿನಾಂಕ: 23 - 12 - 2015. 
ಉಪಸ್ಥಿತರು: 

ಎಲ್. ಎ . ಮಂಜುನಾಥ್ 
ಪ್ರಾಧಿಕೃತ ಅಧಿಕಾರಿ ಹಾಗೂ 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಜ್ ( ಪ್ರಭಾರ), 

ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


ಫಿರ್ಯಾದುದಾರರು: 

ವಾಹನ ಮಾಲೀಕರು: 
ಸಹಾಯಕ ಪೊಲೀಸ್ ಉಪ ನಿರೀಕ್ಷಕರು , 

ರಶೀದ್ ಬಿನ್ : ಅಬ್ದುಲ್ ಖಾದರ್ , ಬೆಟ್ಟಂಪಾಡಿ ಮನೆ, 
ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆ, 

ಸುಳ್ಯ ಕಸಬಾ ಗ್ರಾಮ , ಸುಳ್ಯ ತಾಲ್ಲೂಕು 
ಪುತ್ತೂರು. 

ಆರೋಪಿ; 
ಜಯ ಬಿನ್ : ದಿ . ಮಾದ, ಕಟ್ಟತ್ತಾರು ಮನೆ, ಕೊಟ್ಯಾಡಿ 

ನೆಟ್ಟಣಿಗೆ ಮುಡೂರು ಗ್ರಾಮ , ಪುತ್ತೂರು ತಾಲ್ಲೂಕು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ: 26 - 06 - 2014 ರಂದು 15 - 00 ಗಂಟೆ ಸಮಯಕ್ಕೆ ಸಹಾಯಕ ಪೊಲೀಸ್ ಉಪ ನಿರೀಕ್ಷಕರು , ಪುತ್ತೂರು ಗ್ರಾಮಾಂತರ ಪೊಲೀಸ್ 
ಠಾಣೆ, ಪುತ್ತೂರು ತಾಲ್ಲೂಕು ರವರು ಪುತ್ತೂರು ತಾಲ್ಲೂಕು ನೆಟ್ಟಣಿಗೆ ಮುಡೂರು ಗ್ರಾಮದ ಪುಳಿಮಾರಡ್ಕ ಎಂಬಲ್ಲಿ ವಾಹನ ತಪಾಸಣೆ ನಡೆಸುತ್ತಿರುವ 
ಸಂದರ್ಭದಲ್ಲಿ KA-21 - E -3899 ನೋಂದಣಿ ಸಂಖ್ಯೆ ಇರುವ ಬಜಾಜ್ ಚೇತಕ್ ಸ್ಕೂಟರ್‌ನಲ್ಲಿ ಸವಾರನು ಯಾವುದೇ ಅಧಿಕೃತ ದಾಖಲೆಗಳಿಲ್ಲದೇ 
ಅಕ್ರಮವಾಗಿ 8.640 ಲೀ . ಮದ್ಯ ಸಾಗಾಟ ಮಾಡುತ್ತಿರುವುದನ್ನು ಪತ್ತೆ ಹಚ್ಚಿ ಇದು ಕರ್ನಾಟಕ ಅಬಕಾರಿ ಕಾಯಿದೆ, 1965ರ ಕಲಂ 32 ,34 ಮತ್ತು 43( ಎ) 
ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿರುವುದರಿಂದ ಆರೋಪಿ/ ವಾಹನದ ಚಾಲಕನಾದ ಜಯ ಬಿನ್ : ದಿ. ಮಾದ, ಕಟ್ಟತ್ತಾರು ಮನೆ, ಕೊಟ್ಯಾಡಿ ನೆಟ್ಟಣಿಗೆ 
ಮುಡೂರು ಗ್ರಾಮ , ಪುತ್ತೂರು ತಾಲ್ಲೂಕು ಇವರ ವಿರುದ್ದ ಕ್ರೈಂ ಸಂ : 108 /2014, ದಿ:26 - 06 -2014ರಂತೆ ಪ್ರಕರಣವನ್ನು ದಾಖಲಿಸಿಕೊಂಡು ಪ್ರಥಮ 
ವರ್ತಮಾನ ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ , ಪ್ರಾಧಿಕಾರದ ದಿ: 14 - 07 -2014ರ ಆದೇಶದ ಪ್ರಕಾರ ಪ್ರಕರಣಗಳ ದಾಖಲೆಗಳೊಂದಿಗೆ 
ಸೊತ್ತುಗಳನ್ನು ಅಬಕಾರಿ ನಿರೀಕ್ಷಕರು, ಪುತ್ತೂರು ವಲಯ ಇವರಿಗೆ ಹಸ್ತಾಂತರಿಸಿರುತ್ತಾರೆ . 
ಜಫ್ತುಪಡಿಸಿದ ಸೊತ್ತುಗಳು: 

1) ಬಜಾಜ್ ಚೇತಕ್ ಸ್ಕೂಟರ್ ಸಂ : KA- 21- E -3899 
2) 180 ಎಂ .ಎಲ್.ನ ಜಾನ್ ಬುಲ್ ವಿಸ್ಕಿಯ - 48 ಬಾಟಲಿಗಳಲ್ಲಿ 8.640 ಲೀ . ಮದ್ಯ 
(ಮೇಲಿನ ಮದ್ಯದಿಂದ 24 ಬಾಟಲಿಗಳನ್ನು ರಾಸಾಯನಿಕ ಪರೀಕ್ಷೆಗಾಗಿ ಮಾದರಿ ತೆಗೆಯಲಾಗಿದೆ.) 

ಪ್ರಕರಣವನ್ನು ಹಸ್ತಾಂತರ ಪಡೆದುಕೊಂಡ ಅಬಕಾರಿ ಉಪ ನಿರೀಕ್ಷಕರು, ಪುತ್ತೂರು ವಲಯರವರು ಜಫ್ತು ವಾಹನದ ಬಿಎಕ್ಸ್ ಟ್ರಾಕ್ಟ್ ವರದಿ 
ಹಾಗೂ ಜಫ್ತು ಮದ್ಯದ ರಾಸಾಯನಿಕ ವಿಶ್ಲೇಷಣೆ ವರದಿ ಮತ್ತು ಪ್ರಕರಣದ ಇತರ ದಾಖಲೆಗಳೊಂದಿಗೆ ದಿ: 26- 07 -2014 ರಂದು ವರದಿಯನ್ನು ಸಲ್ಲಿಸಿ, 


೪೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 


ಭಾಗ ೩ 


ಜಫ್ತು ಪಡಿಸಿಕೊಳ್ಳಲಾದ ವಾಹನ ಸಮೇತ ಎಲ್ಲಾ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಶಿಫಾರಸ್ಸು ಮಾಡಿರುತ್ತಾರೆ. ತನಿಖಾಧಿಕಾರಿಗಳು 
ಸಲ್ಲಿಸಿರುವ ಜಫ್ತು ಮದ್ಯದ ರಾಸಾಯನಿಕ ವಿಶ್ಲೇಷಣಾ ವರದಿಯಲ್ಲಿ ಮದ್ಯ ಸಾರದ ಪ್ರಮಾಣ 43.5 % V/v @ 60° F ಇರುವುದಾಗಿ ದೃಢೀಕೃತವಾಗಿದ್ದು , 
ತನಿಖಾಧಿಕಾರಿಗಳ ಶಿಫಾರಸ್ಸು ವರದಿಯ ಮೇರೆಗೆ ಪ್ರಾಧಿಕಾರದಿಂದ ದಿ :28 - 08 - 2014 ರಂದು ಹೊರಡಿಸಿದ ಆದೇಶದಲ್ಲಿ ಜಫ್ತು ವಾಹನದ ಮುಟ್ಟುಗೋಲು 
ಪ್ರಕ್ರಿಯೆಯನ್ನು ಕಾಯ್ದಿರಿಸಿ ಉಳಿದ ಜಫ್ತು ಮದ್ಯವನ್ನು ಸರ್ಕಾರಕ್ಕೆ ಮುಟ್ಟಗೋಲು ಹಾಕಿಕೊಂಡು ನಾಶಪಡಿಸಲು ಆದೇಶಿಲಾಗಿರುತ್ತದೆ. 

ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಪುತ್ತೂರು ಇವರಿಂದ ಪಡೆಯಲಾದ ಬಿ . ರಿಜಿಸ್ಟ್ರಾರ್ ಎಕ್ಸ್ಟ್ರಾಕ್ಟ್ ವರದಿಯಲ್ಲಿ ಶ್ರೀ ರಶೀದ್ ಬಿನ್: ಅಬ್ದುಲ್ 
ಕಾದರ್‌, ಬೆಟ್ಟಂಪಾಡಿ ಮನೆ, ಸುಳ್ಯ ಕಸಬಾ ಗ್ರಾಮ , ಸುಳ್ಯ ತಾಲ್ಲೂಕು ಇವರು ದಿ: 29 - 05 - 2012ರಿಂದ ಅನ್ವಯವಾಗುವಂತೆ ಸದರಿ ದ್ವಿಚಕ್ರ ವಾಹನದ 
ನೋಂದಣಿ ಮಾಲೀಕರಾಗಿರುವುದು ದೃಡೀಕೃತವಾಗಿರುವ ಮೇರೆಗೆ ಸದರಿ ವಾಹನದ ಮಾಲೀಕರಿಗೆ ಪ್ರಾಧಿಕಾರದಿಂದ ದಿ : 22 - 09 - 2015 ರಂದು ಕರ್ನಾಟಕ 
ಅಬಕಾರಿ ಕಾಯ್ದೆ , 1965ರ ಕಲಂ 43( ಬಿ) ಪ್ರಕಾರ ಕಾರಣ ಕೇಳಿ ನೋಟೀಸು ನೀಡಲಾಗಿ ಸದರಿ ನೋಟೀಸಿಗೆ ವಾಹನದ ಮಾಲೀಕರು ದಿ: 29 -09 - 2015 
ರಂದು ನೀಡಿದ ಉತ್ತರದಲ್ಲಿ ಸದರಿ ಜಫ್ತು ವಾಹನವನ್ನು ಪ್ರಕರಣದ ಆರೋಪಿತನಾದ ಜಯ ಬಿನ್: ದಿ. ಮಾದ, ಕಟ್ಟತ್ತಾರು ಮನೆ, ಕೊಟ್ಯಾಡಿ ನೆಟ್ಟಣಿಗೆ 
ಮುಡೂರು ಗ್ರಾಮ , ಪುತ್ತೂರು ತಾಲ್ಲೂಕುರವರಿಗೆ ಮಾರಾಟ ಮಾಡಲಾಗಿದ್ದು , ಸದರಿ ವಾಹನದ ನೋಂದಣಿ ಬದಲಾವಣೆ ಆಗದೇ ಇರುವುದು ಹಾಗೂ 
ಪ್ರಕರಣ ಸಂದರ್ಭದಲ್ಲಿ ಆಗಿರುವ ಅಪರಾಧಕ್ಕೆ ಆರೋಪಿತರೇ ಭಾದ್ಯಸ್ಥರಾಗಿರುತ್ತಾರೆ ಎಂದು ತಿಳಿಸಿ ಪ್ರಕರಣಕ್ಕೂ ತನಗೂ ಯಾವುದೇ ಸಂಬಂಧವಿಲ್ಲವೆಂದು 
ತಿಳಿಸಿರುತ್ತಾರೆ. ಪ್ರಾಧಿಕಾರದಿಂದ ಆರೋಪಿತ ವ್ಯಕ್ತಿ ಜಯ ಬಿನ್: ದಿ ಮಾದ ಇವರಿಗೂ ಕಾರಣ ಕೇಳಿ ನೋಟೀಸು ನೀಡಲಾಗಿದ್ದು, ಸದರಿಯವರ ಯಾವುದೇ 
ಉತ್ತರ ಪ್ರಾಧಿಕಾರದಲ್ಲಿ ಸ್ವೀಕೃತವಾಗಿರುವುದಿಲ್ಲ. 

ಕರ್ನಾಟಕ ಅಬಕಾರಿ ಕಾಯ್ದೆ, 1965ರ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡುವಾಗ ಆರೋಪಿಯು ಪತ್ತೆಯಾಗದಿದ್ದಲ್ಲಿ, ಅಥವಾ 
ಪತ್ತೆಯಾಗಿರುವ ಸಾಧ್ಯತೆ ಇಲ್ಲದಿದ್ದಲ್ಲಿ ಪ್ರಕರಣವನ್ನು ಪತ್ತೆ ಹಚ್ಚಿದ ಒಂದು ತಿಂಗಳಲ್ಲಿ ಯಾವುದೇ ವ್ಯಕ್ತಿಯು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಪರಾಧದಲ್ಲಿ 
ಜಫ್ತಾಗಿರುವ ಸೊತ್ತುಗಳು ತಮ್ಮದೆಂದು ಅವುಗಳು ಕಾನೂನು ಬದ್ಧವಾಗಿದೆಯೆಂದು ಸಾಕ್ಷಾಧಾರಗಳೊಂದಿಗೆ ಸಾಬೀತು ಪಡಿಸದೆ ಇದ್ದಲ್ಲಿ, ಸದರಿ ಸೊತ್ತುಗಳು 
ಅಬಕಾರಿ ಕಾಯ್ದೆ ಕಲಂ 43ಸಿ ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುವ ಸೊತ್ತುಗಳಾಗಿದ್ದಲ್ಲಿ ಅಂತಹ ಸೊತ್ತುಗಳನ್ನು 
ಕಲಂ 43 ಸಿ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿರುತ್ತದೆ. 

ಕಾರಣ ಜಫ್ತು ಸೊತ್ತು ವಾಹನವನ್ನು ಸರ್ಕಾರಕ್ಕೆ ಮುಟ್ಟಗೋಲು ಹಾಕಿಕೊಳ್ಳುವ ಪೂರ್ವದಲ್ಲಿ ಈ ಕೆಳಕಂಡ ಅಂಶಗಳಿಗೆ ಉತ್ತರವನ್ನು ಪಡೆಯಲಾಗಿದೆ. 
1) ದಿನಾಂಕ: 26 - 06 -2014 ರಂದು ಬಜಾಜ್ ಚೇತಕ್ ಸ್ಕೂಟರ್ ಸಂ :KA- 21 -E-3899 ರಲ್ಲಿ ಸಾಗಾಣಿಕೆಯಾದ ಅಧಿಕಾರಿ ಸೊತ್ತು ಮದ್ಯ ಎಂಬ 

ಬಗ್ಗೆ ರಾಸಾಯನಿಕ ವಿಶ್ಲೇಷಣಾ ವರದಿಯಿಂದ ದೃಢೀಕೃತವಾಗಿದೆಯೇ ? 
2) ದಿನಾಂಕ: 26 - 06 - 2014 ರಂದು ಬಜಾಜ್ ಚೇತಕ್ ಸ್ಕೂಟರ್ ಸಂ : KA - 21 -E -3899 ಇದರಲ್ಲಿ ಅಕ್ರಮವಾಗಿ ಮದ್ಯ ಸಾಗಾಣಿಕೆಯಾಗಿದೆಯೇ ? 

ಮತ್ತು ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಮತ್ತು ನಿಯಮಗಳ ರೀತ್ಯಾ ಅಪರಾಧಕ್ಕೆ ಬಳಸಲಾಗಿದೆಯೇ ? 
ವಶಪಡಿಸಿಕೊಂಡಿರುವ ವಾಹನದ ಮಾಲೀಕರು ತನ್ನ ಗಮನಕ್ಕೆ ಬಾರದೇ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಅಡಿ ಅಕ್ರಮ ಸೊತ್ತು 

ಸಾಗಾಣಿಕೆಗೆ ಉಪಯೋಗಿಸಲ್ಪಟ್ಟಿತ್ತು ಎಂಬುದನ್ನು ಸಾಬೀತುಪಡಿಸಿದ್ದಾರೆಯೇ ಅಥವಾ ಇಲ್ಲವೇ ? 
4) ಜಫ್ತು ಪಡಿಸಲಾಗಿರುವ ವಾಹನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆಯೇ ಅಥವಾ ಇಲ್ಲವೇ ? 

ಒಂದನೇ ಮತ್ತು ಎರಡನೇ ಅಂಶವನ್ನು ಸಕಾರಾತ್ಮಕವಾಗಿ, ಮೂರನೇ ಅಂಶವನ್ನು ಸಕಾರಾತ್ಮಕವಾಗಿ ಹಾಗೂ ನಾಲ್ಕನೇ ಅಂಶವನ್ನು ಅಂತಿಮ 
ಆದೇಶದಂತೆ 

ಪ್ರಕರಣದಲ್ಲಿ ಜಫ್ತುಪಡಿಸಿದ ಮದ್ಯವನ್ನು ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಿ ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆ, ಮಂಗಳೂರು ಇವರಿಂದ 
ಪಡೆಯಲಾದ ರಾಸಾಯನಿಕ ವಿಶ್ಲೇಷಣಾ ವರದಿಯಲ್ಲಿ ಸದರಿ ಮದ್ಯದಲ್ಲಿ ಮದ್ಯ ಸಾರದ ಪ್ರಮಾಣ 43.5 % V / @ 60° F ಇರುವುದಾಗಿ 
ದೃಢೀಕೃತವಾಗಿರುವುದರಿಂದ ಒಂದನೇ ಅಂಶವನ್ನು ಸಕಾರಾತ್ಮಕವಾಗಿ ಪರಿಗಣಿಸಲಾಗಿದೆ. 

ಈ ಪ್ರಕರಣದ ಫಿರ್ಯಾದುದಾರರು ಪೂರಕವಾಗಿ ನೀಡಿರುವ ದಾಖಲೆಗಳನ್ನು ಪರಿಶೀಲಿಸಲಾಗಿ ಸದರಿ ವಾಹನ ಬಜಾಜ್ ಚೇತಕ್ ಸ್ಕೂಟರ್ 
ಸಂ : KA-21- E-3899 ನ್ನು ಯಾವುದೇ ದಾಖಲೆಗಳಿಲ್ಲದೇ ಅಕ್ರಮವಾಗಿ ಮದ್ಯ ಸಾಗಾಟಕ್ಕೆ ಬಳಸಿಕೊಂಡಿರುವುದು ದೃಢಪಟ್ಟಿರುವುದರಿಂದ ಎರಡನೇ 
ಅಂಶವನ್ನು ಸಕಾರಾತ್ಮಕವಾಗಿ ಪರಿಗಣಿಸಲಾಗಿದೆ. 

- ಅಕ್ರಮ ಮದ್ಯ ಸಾಗಾಣಿಕೆಗೆ ವಾಹನವನ್ನು ತನ್ನ ತಿಳುವಳಿಕೆಗೆ ಬಾರದೇ ಬಳಸಲಾಗಿದೆ ಎಂಬುದನ್ನು ಸಾಕ್ಷಾಧಾರಗಳೊಂದಿಗೆ ಸಾಬೀತುಪಡಿಸುವುದು 
ವಾಹನ ಮಾಲೀಕರ ಆದ್ಯ ಹೊಣೆಗಾರಿಕೆಯಾಗಿರುತ್ತದೆ. ಆದರೆ ಈ ಪ್ರಕರಣದ ವಾಹನದ ಮಾಲೀಕರಿಗೆ ಕಲಂ 43( ಬಿ ) ಅಡಿಯಲ್ಲಿ ಕಾರಣ ಕೇಳಿ ನೋಟೀಸು 
ನೀಡಲಾಗಿ, ಆರ್. ಸಿ. ಮಾಲೀಕರಾದ ಶ್ರೀ ರಶೀದ್ ಎಂಬುವರು ಸದರಿ ವಾಹನವನ್ನು ಪ್ರಕರಣ ಪೂರ್ವದಲ್ಲಿ ಪ್ರಕರಣದ ಆರೋಪಿತ ವ್ಯಕ್ತಿಯಾದ 
ಜಯ ಬಿನ್ ದಿ. ಮಾದ ಇವರಿಗೆ ಮಾರಾಟ ಮಾಡಿದ್ದು , ನೋಂದಣಿ ವರ್ಗಾವಣೆ ಆಗದೇ ಇರುವುದರಿಂದ, ಸದರಿ ಅಪರಾಧಕ್ಕೆ ತಾನು ಬಾಧ್ಯನಲ್ಲವೆಂದು 
ಉತ್ತರಿಸಿರುತ್ತಾರೆ ಹಾಗೂ ಆರೋಪಿತ ವ್ಯಕ್ತಿ ಜಯ ಬಿನ್ ದಿ. ಮಾದ ಇವರಿಗೆ ಕಾರಣ ಕೇಳಿ ನೋಟೀಸು ನೀಡಲಾಗಿದ್ದರೂ ಸದರಿಯವರಿಂದ ಯಾವುದೇ 
ಉತ್ತರ ಸ್ವೀಕೃತವಾಗಿರುವುದಿಲ್ಲ. ಪ್ರಕರಣದ ದಾಖಲಾಗಿ ಈಗಾಗಲೇ ಸುಮಾರು 1 ವರ್ಷ 5 ತಿಂಗಳು ಕಳೆದಿದ್ದರೂ , ವಾಹನದ ಮಾಲೀಕರು ತನ್ನ 
ವಾಹನವನ್ನು ಪಡೆದುಕೊಳ್ಳುವ ಬಗ್ಗೆ ಕಾನೂನು ರೀತ್ಯಾ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಹಾಗೂ ವಾಹನದ ಮಾಲೀಕರು ಈ ಪ್ರಾಧಿಕಾರದ 
ಮುಂದೆ ಹಾಜರಾಗಿ ಸಾಕ್ಷಾಧಾರಗಳೊಂದಿಗೆ ವಾಹನವನ್ನು ತನ್ನ ತಿಳುವಳಿಕೆಗೆ ಬರದೇ ಅಕ್ರಮ ಮದ್ಯ ಸಾಗಾಣಿಕೆಗೆ ಉಪಯೋಗಿಸಲಾಗಿದೆ ಎಂದು 
ರುಜುವಾತು ಪಡಿಸಲು ವಿಫಲರಾಗಿರುವುದನ್ನು ಮನಗಂಡು, ವಾಹನದ ಮಾಲೀಕರು ತನ್ನ ತಿಳುವಳಿಕೆಯಿಂದಲೇ ವಾಹನವನ್ನು ಅಕ್ರಮವಾಗಿ ಮದ್ಯ 
ಸಾಗಾಣಿಕೆಗೆ ಬಳಸಿ ಕೊಂಡಿರುವುದು ಸಾಬೀತಾಗಿ ಮೂರನೇ ಅಂಶವನ್ನು ನಕಾರಾತ್ಮಕವಾಗಿ ಪರಿಗಣಿಸಿದೆ. 

ಈ ಮೇಲಿನ ಎಲ್ಲಾ ಕಾರಣಗಳಿಂದ ಹಾಗೂ ಲಭ್ಯವಿರುವ ದಾಖಲಾತಿಗಳಿಂದ ಅಕ್ರಮವಾಗಿ ಮದ್ಯ ಸಾಗಾಟಕ್ಕಾಗಿ ಬಳಸಿಕೊಂಡ ಅಪರಾಧದ ಮೇಲೆ 
ದಾಖಲಾದ ಪ್ರಕರಣದಲ್ಲಿ ಜಫ್ತುಪಡಿಸಲಾಗಿರುವ ವಾಹನ ಬಜಾಜ್ ಚೇತಕ್ ಸ್ಕೂಟರ್ ಸಂ : KA-21-E -3899 ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಯೋಗ್ಯವಾಗಿ ಕಂಡು ಬಂದಿರುವುದರಿಂದ ಈ ಕೆಳಕಂಡ ಆದೇಶ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 


Ⓡosa 


ಆದೇಶ 
ಎಲ್. ಎ . ಮಂಜುನಾಥ್, ಪ್ರಾಧಿಕೃತ ಅಧಿಕಾರಿ ಹಾಗೂ ಡೆಪ್ಯುಟಿ ಕಮೀಷನರ್ ಆಫ್ ಎಕ್ಸೆಜ್ ( ಪ್ರ), ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಆದ 
ನಾನು ಕರ್ನಾಟಕ ಅಬಕಾರಿ ಕಾಯಿದೆ, 1965 ನೇ ಕಲಂ 43 ( ಎ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ನಿಯಮ 43 ( ಬಿ) ರಲ್ಲಿ 
ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ, ಸಹಾಯಕ ಪೊಲೀಸ್ ಉಪ ನಿರೀಕ್ಷಕರು, ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆ, ಪುತ್ತೂರು ತಾಲ್ಲೂಕು 
230 38cdo J0 : 108 / 2014 , 8 :26 - 06 - 2014 Jo temo Tas SoadoJ 2 233 234 23e37 2 :30 50 : KA -21 -E - 3899 ( 25D DEJ 
30 :08F96K15896 202 Jo Jo : 08M95K97283) Jo, Joseo 43 % owoso Joordi, J00 :30 110cco costoso edes seaduses. 
os edesa DJDOB: 23 –12 – 2015 DODO JOG Jo,od tog TCD0030 . 

woo. . JOOWJn", 
P .R . 89 

ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯುಟಿ ಕಮಿಷನರ್ ಆಫ್ 

ಎಕ್ಸೆಜ್ , ದಕ್ಷಿಣಕನ್ನಡ ಜಿಲ್ಲೆ, ಮಂಗಳೂರು. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , 
(KARNATAKA), BENGALURU - CLARIFICATION UNDER SECTION 59 ( 4 ) OF 

THE KARNATAKA VALUE ADDED TAX ACT, 2003 . 


No: CLR /CR -20 / 2015 - 16 Bengaluru , 
Present: RITVIK PANDEY , I.A.S . 

Commissioner of Commercial Taxes . (Karnataka ) Bengaluru . 
Sub : KVAT Act, 2003 -Clarification under Section 59 (4) regarding the rate of tax 

applicable on certain goods’- reg. 
Ref : Application received on 23-04- 2015 of M /s Megamorph Marketing Pvt .Ltd., 

No.534 , gth Cross , 3rd Phase, J. P. Nagar , Bengaluru -560078 

( TIN : 29031258522) 
1. In the application cited above , M /S Megamorph Marketing Pvt.Ltd., No .534 , 8th Cross, 3rd Phase, J.P . Nagar, Bengaluru -560078 
(TIN : 29031258522) has sought clarification regarding the rate of tax applicable on ‘certain goods . 
2 . Section 59(4 ) of the Karnataka Value Added Tax Act, 2003 empowers the Commissioner of Commercial Taxes to clarify the rate 
of tax payable under the Act , if he considers it necessary or expedient so to do, for the purpose ofmaintaining uniformity in the work of 
assessments and collection of revenue . It is examined and found that, the clarification requested by the petitioner is within the scope of 
the aforesaid provision and it is necessary that, the clarification be issued for the purpose of maintaining uniformity in the work of 
assessments and collection of revenue . 
3. Hence , the following clarification is issued . 

CLARIFICATION NO . CLR .CR .20 / 15 - 16 , DATED : 10 - 12- 2015 . 
It is clarified that, 
SI.No . Commodity 

SI. No . 

Commodity 
Toilet Bowl Cleaner 

19 Aroma Oil 
Multi Purpose Cleaner 

20 Sosium Hypo Chiroide 12 % 
Chimney, Oven & Grill Cleaner 

Sulfuric Acid 
Room Freshener + (Lemon Grass ) 

Caustic Soda Flakes 
Neutral Floor Cleaner 

Percholorate ethyience 
Utensil Cleaner 

Rock Alum (Ferric alum ) 
Bothroom Clener 

Alum Powder (Non Ferric alum ) 
Stainless Steel Polish 

26 Strach 
9 Wooden Polish 

27 HCL Acid 
10 Heavy Duty Degreaser 

Distilled Water 
Gentle Wash Liquid Pearly 

29 Antiscalant 
Gentle Wash Liquid Aqua Blue 

30 Sodium bisculfate 
Glass Cleaner Concentrates 

31 Sodium hyposulphite 
14 Class Cleaner (RTU ) 

Alginic acid 
15 Carpet Shampoo 

Electric Aroma Diffuser 
16 Title Scale 

34 Ceramic Aroma Diffuser 
17. Car Shampoo 

35 Empty PET Bottles 
18 TCCA 90 - 50kg 


00000WN 


28 


12 


13 


33 


೪೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 

ಭಾಗ ೩ 
All the products from Sl.No. 1 to Sl.No. 34 are unscheduled goods and are liable to tax @ 14 .5 % under Section 4 ( 1) (b ) (iii) of 
the KVAT Act, 2003. Empty pet bottles falling under CET code 3923 .30 are taxable @ 5 .5 % under Sl. No. 145 of the Table in the 
Notification No . FD 197 CSL 2005 (6 ), Bengaluru dated 30 -04- 2005 . 

RITVIK PANDEY, 
P . R .91 

Commissioner of Commercial Taxes , 
S . C . 25 

(Karnataka ), Bengaluru . 
ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, 
ಅರಮನೆ ರಸ್ತೆ, ಬೆಂಗಳೂರು-560 001. 

ಜ್ಞಾಪನ 
ಸಂಖ್ಯೆ : ಔನಿಇ/491/ ಸಿಬ್ಬಂದಿ / 2015 -16 , ದಿನಾಂಕ: 16 - 12 - 2015. 
ವಿಷಯ : ಮೈಸೂರು ವೃತ್ತ - 2ರ ಔಷಧ ಪರಿವೀಕ್ಷಕರು -2 ಹುದ್ದೆಯ ಪ್ರಭಾರವನ್ನು ವಹಿಸಿಕೊಂಡು 

ನಿರ್ವಹಿಸುವ ಬಗ್ಗೆ. 
ಉಲ್ಲೇಖ : 1) ಉಪ ಔಷಧ ನಿಯಂತ್ರಕರು, ಪ್ರಾದೇಶಿಕ ಕಛೇರಿ, ಮೈಸೂರು ಇವರ ಪತ್ರ 

ಸಂಖ್ಯೆ: ಔನಿಇ/ಉಔನಿಮ್ಮೆ /ಸಿಬ್ಬಂದಿ/292/ 2015 - 16, ದಿನಾಂಕ: 15.10 .2015. 

2) ಈ ಕಛೇರಿಯ ಇದೇ ಸಮಸಂಖ್ಯೆ ಜ್ಞಾಪನ ದಿನಾಂಕ : 04.11.2015 . 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖ (2) ರ ಜ್ಞಾಪನವನ್ನು ಮುಂದುವರೆಸುತ್ತಾ, ದಿನಾಂಕ: 13.10 .2105 ರಂದು ಶ್ರೀ ವೀರಭದ್ರೇಗೌಡ 
ರವರು ದೈವಾದೀನರಾಗಿರುವ ಹಿನ್ನೆಲೆಯಲ್ಲಿ, ಸದರಿಯವರು ನಿರ್ವಹಿಸುತ್ತಿದ್ದ ಮೈಸೂರು ವೃತ್ತ - 2ರ ಔಷಧ ಪರಿವೀಕ್ಷಕರು - 2 ಹುದ್ದೆಯ ಪ್ರಭಾರವನ್ನು 
ಆಡಳಿತಾತ್ಮಕ ದೃಷ್ಟಿಯಿಂದ ತಕ್ಷಣವೇ ವಹಿಸಿಕೊಂಡು ( to assume charge) ತಮ್ಮ ಹಾಲಿ ಹುದ್ದೆಯ ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ಹಾಗೂ 
ಸಮವರ್ತಿ ಪ್ರಭಾರದ ಮೇರೆಗೆ ನಿರ್ವಹಿಸುವಂತೆ ಶ್ರೀ ಹರೀಶ್ ಎ. ಆರ್., ಔಷಧ ಪರಿವೀಕ್ಷಕರು -2, ಮೈಸೂರು ವೃತ್ತ- 2, ಮೈಸೂರು ಇವರಿಗೆ ಈ ಮೂಲಕ 
ಆದೇಶಿಸಿದೆ. 


V 


P. R.92 
S . C . 25 


ಔಷಧ ನಿಯಂತ್ರಕರು 


ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, 

ಅರಮನೆ ರಸ್ತೆ, ಬೆಂಗಳೂರು- 560 001 . 


ಜ್ಞಾಪನ 


ವಿಷಯ : 


ಸಂಖ್ಯೆ : ಔನಿಇ / 598/ಸಿಬ್ಬಂದಿ / 2015 - 16 , ದಿನಾಂಕ: 11 - 12 - 2015. 
ಶ್ರೀ ಎಂ . ಎ . ವಿ. ಅನ್ಸಾರಿ, ಉಪ ಔಷಧ ನಿಯಂತ್ರಕರು - 3, ಪ್ರಾದೇಶಿಕ ಕಛೇರಿ, ಬೆಂಗಳೂರು ಇವರಿಗೆ ಗಳಿಕೆ 
ರಜೆಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡುವ ಬಗ್ಗೆ . 
ಶ್ರೀ ಎಂ .ಎ. ವಿ. ಅನ್ಸಾರಿ, ಉಪ ಔಷಧ ನಿಯಂರಕರು ಇವರ ಮನವಿ ಪತ್ರ ದಿನಾಂಕ: 03.12 .2015. 


ಉಲ್ಲೇಖ : 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖಿತ ಮನವಿಯಲ್ಲಿ, ಶ್ರೀ ಎಂ . ಎ. ವಿ . ಅನ್ಸಾರಿ , ಉಪ ಔಷಧ ನಿಯಂತ್ರಕರು - 3 , ಪ್ರಾದೇಶಿಕ ಕಛೇರಿ, 
ಬೆಂಗಳೂರು ಇವರು ದಿನಾಂಕ: 14.12.2015 ರಿಂದ 28.12.2015ರವರೆಗೆ ಒಟ್ಟು 15 ದಿನಗಳ ಗಳಿಕೆ ರಜೆ ಮಂಜೂರಾತಿಗಾಗಿ ಕೋರಿ ಅರ್ಜಿ ಸಲ್ಲಿಸಿದ್ದು , 
ಆಡಳಿತಾತ್ಮಕ ಕಾರಣಗಳ ಮೇರೆಗೆ, ಸದರಿಯವರಿಗೆ ದಿನಾಂಕ : 14.12 .2015 ರಿಂದ 19. 12 .2015 ರವರೆಗೆ ಮಾತ್ರ ಒಟ್ಟು 06 ದಿನಗಳ ಗಳಿಕೆ ರಜೆಯನ್ನು 
ಮಹಾಲೇಖಪಾಲರ ರಜೆ ಲಭ್ಯತೆ ನಿರೀಕ್ಷೆಯ ಮೇರೆಗೆ ಉಪಯೋಗಿಸಿಕೊಂಡು ರಜೆಯಲ್ಲಿ ತೆರಳಲು ಅನುಮತಿಸಿದೆ. 

ಸದರಿ ಅಧಿಕಾರಿಯವರು ರಜೆಯ ಮೇಲೆ ತೆರಳುವ ಮುನ್ನ ಅವರು ಹೊಂದಿರುವ ಪ್ರಾದೇಶಿಕ ಕಛೇರಿಯ ಉಪ ಔಷಧ ನಿಯಂತ್ರಕರು -3 ಹುದ್ದೆಯ 
ಪ್ರಭಾರವನ್ನು ಶ್ರೀ ನಜೀರ್ ಅಹಮದ್, ಉಪ ಔಷಧ ನಿಯಂತ್ರಕರು - 2 , ಪ್ರಾದೇಶಿಕ ಕಛೇರಿ, ಬೆಂಗಳೂರು ಇವರಿಗೆ ವಹಿಸಿಕೊಡಲು ಈ ಮೂಲಕ 
ಆದೇಶಿಸಿದೆ. 

ಶ್ರೀ ನಜೀರ್ ಅಹಮದ್, ಉಪ ಔಷಧ ನಿಯಂತ್ರಕರು - 2 , ಪ್ರಾದೇಶಿಕ ಕಛೇರಿ, ಬೆಂಗಳೂರು ಇವರು ಶ್ರೀ ಎಂ . ಎ. ವಿ . ಅನ್ಸಾರಿ ಇವರಿಂದ ಉಪ ಔಷಧ 
ನಿಯಂತ್ರಕರು - 3, ಪ್ರಾದೇಶಿಕ ಕಛೇರಿ, ಬೆಂಗಳೂರು ಹುದ್ದೆಯ ಪ್ರಭಾರವನ್ನು ಪಡೆದು, ಅವರ ರಜೆ ಅವಧಿ ಪೂರೈಸುತ 
ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ ಪ್ರಭಾರದ ಮೇರೆಗೆ ನಿರ್ವಹಿಸಲು ಈ ಮೂಲಕ ನಿರ್ದೇಶಿಸಿದೆ. 
P. R.93 

ಔಷಧ ನಿಯಂತ್ರಕರು . 
S. C. 25 


ಭಾಗ ೩ 


೪೮೫ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೪, ೨೦೧೬ 

ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ, ಬೆಂಗಳೂರು-560 001 . 

ಜ್ಞಾಪನ 
ಸಂಖ್ಯೆ : ಔನಿಇ/ 126 / ಯೋಜನೆ ( ತರಬೇತಿ) / 2015 - 16, ದಿನಾಂಕ: 02 - 01 - 2016. 


ವಿಷಯ : 


ಉಲ್ಲೇಖ : 


ದಿನಾಂಕ: 04.01.2016 ರಿಂದ 03.02.2016 ರವರೆಗೆ 
ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಯಾಲಜಿಕಲ್ ( ಎನ್. ಐ . ಬಿ.), ನೋಯ್ತಾ ಇಲ್ಲಿ ನಡೆಯಲಿರುವ 
ತರಬೇತಿಗೆ ಇಲಾಖೆಯ ಅಧಿಕಾರಿಗಳನ್ನು ನಿಯೋಜಿಸುವ ಕುರಿತು. 
(1) ಔಷಧ ನಿಯಂತ್ರಕರು ( ಭಾರತ), ಆರೋಗ್ಯ ಸೇವೆಗಳ ನಿರ್ದೇಶನಾಲಯ , ನವದೆಹಲಿ ರವರ 

ಇ -ಮೇಲ್ ಪತ್ರಗಳು , ದಿನಾಂಕ: 01.12.2015 ಹಾಗೂ 17 .12 .2015 . 
( 2) ಸಮಸಂಖ್ಯೆಯ ಅರೆ ಸರ್ಕಾರಿ ಪತ್ರ ದಿನಾಂಕ: 07.12 .2015 , ಹಾಗೂ ಪತ್ರ ದಿನಾಂಕ: 26.12 .2015. 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖ (2) ರ ಅರೆ ಸರ್ಕಾರಿ ಪತ್ರದನ್ವಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಯಾಲಜಿಕಲ್ 
( ಎನ್. ಐ . ಬಿ.), ನೊಯ್ತಾ ಇಲ್ಲಿ ದಿನಾಂಕ: 04 .01. 2016 ರಿಂದ 03.02.2016 ರವರೆಗೆ ಆಯೋಜಿಸಲಾದ ತರಬೇತಿ ಶಿಬಿರಕ್ಕೆ ನಿಯೋಜಿತರಾಗಿರುವ ಶ್ರೀಮತಿ 
ನಮ್ರತಾ ಹಳ್ಳೂರ, ಔಷಧ ಪರಿವೀಕ್ಷಕರು - 8 ರವರನ್ನು ದಿನಾಂಕ: 26 .12 . 2015ರ ಪ್ರಸ್ತಾವನೆಯನ್ವಯ ಸರ್ಕಾರದ ಅನುಮೋದನೆ ನಿರೀಕ್ಷಿಸಿ, ದಿನಾಂಕ: 
02.01.2016ರ ಅಪರಾಹ್ನ ಕೇಂದ್ರ ಕಛೇರಿಯ ಕರ್ತವ್ಯದಿಂದ ಬಿಡುಗಡೆಗೊಳಿಸಿದೆ. 

ಸದರಿ ಅಧಿಕಾರಿಯವರು ತರಬೇತಿಗೆ ತೆರಳುವ ಮುನ್ನ ಅವರು ಹೊಂದಿರುವ ಕೇಂದ್ರ ಕಛೇರಿಯ ಔಷಧ ಪರಿವೀಕ್ಷಕರು - 8 ಹಾಗೂ ಅಧಿಕ 
ಪ್ರಭಾರವಾಗಿ ಹೊಂದಿರುವ ಔಷಧ ಪರಿವೀಕ್ಷಕರು -5 ಹುದ್ದೆಗಳ ಪ್ರಭಾರವನ್ನು ಶ್ರೀ ಮನೋಹರ್ ಕೆ. ವಿ., ಔಷಧ ಪರಿವೀಕ್ಷಕರು - 6, ಕೇಂದ್ರ ಕಛೇರಿ, 
ಬೆಂಗಳೂರು ಇವರಿಗೆ ವಹಿಸಿಕೊಡಲು ಈ ಮೂಲಕ ಆದೇಶಿಸಿದೆ. 

ಶ್ರೀ ಮನೋಹರ್ ಕೆ.ವಿ., ಔಷಧ ಪರಿವೀಕ್ಷಕರು -6, ಕೇಂದ್ರ ಕಛೇರಿ, ಬೆಂಗಳೂರು ಇವರು ಶ್ರೀಮತಿ ನಮತಾ ಹಳೂರ ಇವರಿಂದ ಔಷಧ 
ಪರಿವೀಕ್ಷಕರು -5 ಮತ್ತು 8, ಕೇಂದ್ರ ಕಛೇರಿ, ಬೆಂಗಳೂರು ಹುದ್ದೆಗಳ ಪ್ರಭಾರವನ್ನು ವಹಿಸಿಕೊಂಡು, ಅವರ ತರಬೇತಿ ಅವಧಿ ಪೂರೈಸುವವವರೆಗೆ ತಮ್ಮ 
ಹುದ್ದೆಯ ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ ಪ್ರಭಾರದ ಮೇರೆಗೆ ನಿರ್ವಹಿಸಲು ಈ ಮೂಲಕ ನಿರ್ದೇಶಿಸಿದೆ. 


P . R .94 
S . C. 25 


ಔಷಧ ನಿಯಂತ್ರಕರ ಪರವಾಗಿ 


ಸಹಕಾರ ಇಲಾಖೆ 
ಸಹಕಾರಿಗಳ ನಿಬಂಧಕರು, ಕರ್ನಾಟಕ ರಾಜ್ಯ ನಂ.1; ಅಲಿ ಆಸ್ಕರ್‌ ರಸ್ತೆ, ಬೆಂಗಳೂರು-52 ಇವರ ನ್ಯಾಯಾಲಯ , 

ದಾವಾ ಸಂಖ್ಯೆ: ಆರ್‌ಸಿಎಸ್ / ಡಿ- 4 / ಡಿಐಎಸ್ /ಸೌಹಾರ್ದ್/ 05 /2015 -16. 
ವಾದಿ 

ಪ್ರತಿವಾದಿಗಳು 
ವೈ . ಕುಮಾರ್, 

ಶ್ರೀಮತಿ ಸುಜಾತ, ಸಿ, 
ಸಮಾಪನಾಧಿಕಾರಿ , 

ತಂದೆ ಚಿಕ್ಕಮುನಿಸ್ವಾಮಪ್ಪ, 
ಸ್ವಯಂ ಕೃಷಿ ಸೌಹಾರ್ದ ಕ್ರೆಡಿಟ್ ಕೋ - ಆಪರೇಟಿವ್ ನಿ , ಕೋಡಿಹಳ್ಳಿ ಗ್ರಾಮ , ನಿಡವತ್ತಿ ಅಂಚೆ, 

ಹೊಸಕೋಟೆ ತಾಲ್ಲೂಕು, 
ವಿಳಾಸ 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ, 
ನಿರ್ಮಾಣ ಭವನ, ಡಾ|| ರಾಜ್ ಕುಮಾರ್ ರಸ್ತೆ, 1ನೇ ಬ್ಲಾಕ್ , 
ರಾಜಾಜಿನಗರ , ಬೆಂಗಳೂರು-10. 


ವಾದಿಯು ಈ ದಾವೆಯನ್ನು ಪ್ರತಿವಾದಿಯ ವಿರುದ್ಧ ದಾಖಲಿಸಿ ಪ್ರತಿವಾದಿಯು ವಾದಿ ಸಹಕಾರಿಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ 
ಕಾರ್ಯನಿರ್ವಹಿಸಿದ್ದ ಅವಧಿಯಲ್ಲಿ ವಾದಿ ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿದ್ದ ಠೇವಣಿ ಹಣ ಹಾಗೂ ಇತರೆ ನಿಧಿಗಳನ್ನು 
ದುರುಪಯೋಗಪಡಿಸಿಕೊಂಡು ಷೆಡ್ಯುಲ್‌ನಲ್ಲಿ ನಮೂದಿಸಿರುವ ಸ್ವತ್ತುಗಳನ್ನು ಖರೀದಿಸಿರುವುದರಿಂದ ಸದರಿ ಸ್ವತ್ತುಗಳನ್ನು ಸಹಕಾರಿಯ ವಶಕ್ಕೆ ನೀಡಲು 
ಆದೇಶಿಸಬೇಕೆಂದು ಕೋರಿರುತ್ತಾರೆ. 

ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು 
ಪರಭಾರೆ ಮಾಡದಂತೆ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ಹೊರಡಿಸಲು ಕೋರಿ ಅರ್ಜಿ 
ಸಲ್ಲಿಸಿರುತ್ತಾರೆ. 

ಅರ್ಜಿದಾರರು ತಮ್ಮ ಕಲಂ 44ರ ಅರ್ಜಿಯಲ್ಲಿ ವಾದಿ ಸಹಕಾರಿಯನ್ನು ಸಮಾಪನೆಗೊಳಿಸಿದ್ದು , ಪ್ರತಿವಾದಿಗಳು ಸಮಾಪನೆಯಾದ ಆಡಳಿತ 
ಮಂಡಳಿಯ ಸದಸ್ಯರಾಗಿದ್ದರೆಂದು, ಪ್ರತಿವಾದಿಯು ಸಹಕಾರಿಯ ನಿಧಿಗಳಿಂದ ಷೆಡ್ಯುಲ್ ಸ್ವತ್ತನ್ನು ಖರೀದಿಸಿದ್ದಾರೆಂದು ಅರ್ಜಿಯಲ್ಲಿ ಹೇಳಿರುತ್ತಾರೆ. ಹೀಗೆ 


೪೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 


ಭಾಗ ೩ 


ಖರೀದಿಸಿದ ಸದರಿ ಸ್ವತ್ತುನ್ನು ಪ್ರತಿವಾದಿಯು ಪರಭಾರೆ ಮಾಡುವ ಸಾಧ್ಯತೆ ಇರುವ ಕಾರಣ ಸಮಾಪನಾಧಿಕಾರಿಗಳು ಸಹಕಾರಿಯ ಸ್ವತ್ತನ್ನು ಕಾಪಾಡಲು 
ಷೆಡ್ಯುಲ್ ಸ್ವತ್ತುನ್ನು ಅರ್ಜಿದಾರರ ಸಂಸ್ಥೆಗೆ ವರ್ಗಾಯಿಸಲು ಪ್ರತಿವಾದಿಗೆ ನಿರ್ದೇಶನ ನೀಡಲು ಕೋರಿ ದಾವೆ ಹೂಡಿರುವುದಾಗಿ ಅರ್ಜಿಯಲ್ಲಿ ಹೇಳಿರುತ್ತಾರೆ. 
ಷೆಡ್ಯುಲ್ ಸ್ವತ್ತನ್ನು ಪ್ರತಿವಾದಿಯು ಪರಭಾರೆ ಮಾಡಿದಲ್ಲಿ ಮುಂದೆ ದಾವೆಯನ್ನು ಪರಿಗಣಿಸಿ ಆದೇಶ ಹೊರಡಿಸಿದರೂ ಅದು ನಿರರ್ಥಕವಾಗುವುದಾಗಿ ಹೇಳಿ 
ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿರುತ್ತಾರೆ . 

ವಾದಿ ಪರ ವಕೀಲರು ಹಾಜರಾಗಿ ಕಲಂ 44ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿರುವ ಅರ್ಜಿಯ ಬಗ್ಗೆ ವಾದ 
ಮಂಡಿಸಿರುತ್ತಾರೆ. ಅದನ್ನು ಆಲಿಸಲಾಗಿದೆ. ಅರ್ಜಿದಾರರ ಅರ್ಜಿ ಪುರಸ್ಕರಿಸಲು ಯೋಗ್ಯವಾದುದೆಂದು ಪರಿಗಣಿಸಿ, ಸದರಿ ಪ್ರತಿವಾದಿಯು ಸಹಕಾರಿಯಲ್ಲಿ 
ನಡೆದಿದೆ ಎನ್ನಲಾದ ಅವ್ಯವಹಾರದ ಅವಧಿಯಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆಂದು ಪ್ರತಿಪಾದಿಸಿರುವ ಹಿನ್ನೆಲೆಯಲ್ಲಿ 
ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರಿಗೆ ಸೇರಿದ ಸ್ಥಿರಾಸ್ತಿಯನ್ನು ಕರ್ನಾಟಕ 
ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರ ರೀತ್ಯಾ ಷರತ್ತಿಗೊಳಪಟ್ಟ ತೀರ್ಪು ಪೂರ್ವ ಜಪ್ತಿ ಆದೇಶ ನೀಡುವುದು ಸೂಕ್ತವೆಂದು ಪರಿಗಣಿಸಿ ಈ ನೋಟೀಸ್ 
ಹೊರಡಿಸಲಾಗಿದೆ. 


ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪುಪೂರ್ವ ಜಪ್ತಿ ಆದೇಶದ ನೋಟೀಸ್ 
ಅರ್ಜಿದಾರರ ಕೋರಿಕೆಯನ್ನು ಪರಿಗಣಿಸಿದೆ. ಪ್ರತಿವಾದಿಯು ಈ ಕೆಳಕಂಡ ಷೆಡ್ಯುಲ್ ಸ್ವತ್ತನ್ನು ಪರಭಾರೆ ಮಾಡದಂತೆ, ಕರ್ನಾಟಕ ಸೌಹಾರ್ದ 
ಸಹಕಾರಿ ಕಾಯ್ದೆ ಕಲಂ 44(1)ರ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಪ್ತಿ ಆದೇಶ ಮಾಡಿ ಆದೇಶಿಸಿದೆ. ಈ ಆದೇಶದ ಬಗ್ಗೆ ಪ್ರತಿವಾದಿಯು ತನ್ನ 
ಆಕ್ಷೇಪಣೆ/ವಿವರಣೆ ಸಲ್ಲಿಸಲು ಉದ್ದೇಶಿಸಿದ್ದಲ್ಲಿ ಈ ಆದೇಶವನ್ನು ಪಡೆದ ಒಂದು ತಿಂಗಳೊಳಗೆ ಆಕ್ಷೇಪಣೆ/ ವಿವರಣೆ ಸಲ್ಲಿಸಲು ಸೂಚಿಸಿದೆ. ತಪ್ಪಿದಲ್ಲಿ ಈ 
ಆದೇಶವನ್ನು ಸ್ಥಿರೀಕರಿಸಲಾಗುವುದು ತಿಳಿಯಿರಿ. 
ಷೆಡ್ಯೂಲ್ ಸ್ವತ್ತು: 
ಸ್ಥಿರಾಸ್ತಿ : 


ಕ್ರ. ಸಂ . 


ಗ್ರಾಮದ ಹೆಸರು 


ಸರ್ವೆ 
ಸಂಖ್ಯೆ 


ವಿಸ್ತೀರ್ಣ 


ಚಕ್ಕುಬಂದಿ 


1 . 


Bidarakere village , Dharmapura Hobli, 
Hiriyur Taluk , Chitradurga District. 


Survey 
no. 38/ 6 


Measuring 2 Acres 
38 Guntas 


East by : Land of Subramani Shetty 
Westby: Banadara Chandraiah 
North by: Land of R .T.Giriyappa 
South by: Road 


2 . 


Ambalagere Village , Dharmapura Hobli, 
Hiriyur Taluk, Chitradurga District . 


Survey 
no .198 


Measuring 
4 Acres 6 Guntas 


East by: Land of Thimmabove and 
B Hanumanthaiah 


Survey 
no.295 


Measuring 
3 Acres 30 Guntas 


West by: Land of Jullerappa Eranna 
North by : Bidarakere Tank Land 
South by: Land of Giriyappa 


Survey 
no.186 


Measuring 
4 Acres 13 Guntas 


Survey 
no .195 | 


Measuring 
4 Acres 27 Guntas 


Survey 
no .194 


Measuring 
4 Acres 00 Guntas 


Survey 
no.185 


Measuring 
3 Acres 24 Guntas 


ಈ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ಈ ದಿನ , ದಿನಾಂಕ: 09 /12 /2015 ರಂದು ನನ್ನ ರುಜು ಹಾಗೂ ಕಛೇರಿಯ ಮುದ್ರೆಯೊಂದಿಗೆ 
ನೀಡಲಾಗಿದೆ. 


PR -12 
SC -05 


ಸಹಕಾರಿಗಳ ನಿಬಂಧಕರು, 
ಕರ್ನಾಟಕ ರಾಜ್ಯ, ಬೆಂಗಳೂರು. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೪ , ೨೦೧೬ 

೪೮೭ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ನಿ.441 ರನ್ವಯ ವಸೂಲಾಧಿಕಾರಿ ರಡ್ಡಿ ಸಹಕಾರ ಬ್ಯಾಂಕ ನಿಯಮಿತ, 

ಬ್ಯಾಂಕ ರೋಡ, ಧಾರವಾಡ - 580001. 

ಆ. ಬ. ಪ್ರಕರಣ ಸಂಖ್ಯೆ: 18249 /2005 - 06, ದಿನಾಂಕ:28 -12 -2015 . 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ನಿ.441 ರನ್ವಯ ವಸೂಲಾಧಿಕಾರಿ ರಡ್ಡಿ ಸಹಕಾರ ಬ್ಯಾಂಕ 

ನಿಯಮಿತ, ಬ್ಯಾಂಕ ರೋಡ, ಧಾರವಾಡ ಇವರ ನಡವಳಿಕೆಗಳು . 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 101 - ಬಿ ಮತ್ತು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ರ ನಿಯಮ 38 ಎ 
(5) ರ ಮೇರೆಗೆ ನೀಡಲಾದ ಮಾರಾಟ ಮಾಡಲಾಗದ ಆಸ್ತಿಯ ವರ್ಗವಣೆ ಪ್ರಮಾಣ ಪತ್ರ. 
ಡಿಕ್ಕಿ ಹೋಲ್ಡರ್ 

ತೀರ್ಪು ಬಾಕಿದಾರರು 
1) ರಡ್ಡಿ ಸಹಕಾರ ಬ್ಯಾಂಕ ನಿಯಮಿತ ಬ್ಯಾಂಕ 1) ಶ್ರೀ ಮೋಹನ ಹುಚ್ಚರಡ್ಡಿ ದಾಸರಡ್ಡಿ , ಸಾ : ಹುಲಕೋಟಿ, ತಾ : ಜಿ: ಗದಗ 

ರೋಡ, ಧಾರವಾಡ ವತಿಯಿಂದ ಮುಖ್ಯ 2) ಶ್ರೀ ಗುರುನಾಥಗೌಡ ರಾಯಗೌಡ ಓದುಗೌಡ್ರ ಸಾ : ಹುಲಕೋಟಿ, ತಾ : ಜಿ: ಗದಗ 
ಕಾರ್ಯನಿರ್ವಹಣಾಧಿಕಾರಿ 

3) ಶ್ರೀಮತಿ ಗೋದವ್ವ ಹುಚ್ಚರಡ್ಡಿ ದಾಸರಡ್ಡಿ ಸಾ : ಹುಲಕೋಟಿ, ತಾ : ಜಿ : ಗದಗ 
4) ಶ್ರೀಮತಿ ಸರೋಜಾ ಕೋಂ . ಮೋಹನ ದಾಸರಡ್ಡಿ ಸಾ : ಹುಲಕೋಟಿ, ತಾ : ಜಿ : ಗದಗ 
5) ಶ್ರೀ ಅಮೀತ ತಂದೆ ಮೋಹನ ದಾಸರಡ್ಡಿ ಸಾ : ಹುಲಕೋಟಿ, ತಾ : ಜಿ: ಗದಗ 
6) ಶ್ರೀ ಸುಮೀತ ತಂದೆ ಮೋಹನ ದಾಸರಡ್ಡಿ ಸಾ : ಹುಲಕೋಟಿ, ತಾ : ಜಿ: ಗದಗ 


ವಿಷಯ : 


ಉಲ್ಲೇಖ : 


ಜಾಹೀರ ಲಿಲಾವಿನಲ್ಲಿ ಮಾರಾಟವಾಗದೇ ಇದ್ದ ತೀರ್ಪು ಸಾಲಗಾರರ ಸ್ಥಿರಾಸ್ತಿಗಳನ್ನು ರಡ್ಡಿ ಸಹಕಾರ ಬ್ಯಾಂಕ 
ನಿಯಮಿತ, ಧಾರವಾಡ ಇವರ ಹೆಸರಿಗೆ ವರ್ಗಾಯಿಸುವ ಕುರಿತು. 
1) ಈ ಕಛೇರಿಯ ನೋಟಿಸು ಸಮಸಂಖ್ಯೆ: ದಿನಾಂಕ: 14 - 05 - 2015. 
2) ತೀರ್ಪು ಸಾಲಗಾರರಿಂದ ರೂ . 47,28,800 /- ಬಾಕಿ ಬಗ್ಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ , ರಡ್ಡಿ 

ಸಹಕಾರ ಬ್ಯಾಂಕ್ ನಿಯಮಿತ, ಧಾರವಾಡ ಇವರ ಪತ್ರ ದಿ : 14 - 12 - 2015 . 


ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ , ರಡ್ಡಿ ಸಹಕಾರ ಬ್ಯಾಂಕ ನಿಯಮಿತ, ಧಾರವಾಡ ಇವರು ಮೇಲ್ಕಂಡ ತೀರ್ಪು ಬಾಕಿದಾರರ ವಿರುದ್ದ ಸಹಕಾರ 
ಸಂಘಗಳ ಅಪರ ನಿಬಂಧಕರು, ಸಹಕಾರ ಸಂಘಗಳ ನಿಬಂಧಕರ ಕಚೇರಿ, ಬೆಂಗಳೂರು, ನ್ಯಾಯಾಲಯದಲ್ಲಿ ಕ. ಸ.ಸ. ಕಾಯ್ದೆ 1959 ಕಲಂ 70 ರನ್ವಯ 
ಪಂಚಾಯತ ದಾವೆಯನ್ನು ಹೂಡಿ, ದಾವಾ ಸಂಖ್ಯೆ:(ಆಯ್ ಆಂಡ ಎಂ ) ಡಿ4: 9585/2003 - 04, ರಲ್ಲಿ ದಿ:10 - 03 - 2005 ರಂದು ತೀರ್ಪು ಪಡೆದು ಸಾಲ 
ವಸೂಲಾತಿಗಾಗಿ ಈ ಕಚೇರಿಯಲ್ಲಿ ಅಮಲ್ದಾರಿ ಪ್ರಕರಣವನ್ನು ದಾಖಲಿಸಿರುತ್ತಾರೆ. 

ತೀರ್ಪು ಬಾಕಿದಾರರಿಂದ ಡಿಕ್ರಿದಾರ ಬ್ಯಾಂಕಿಗೆ ಬರಬೇಕಾದ ಬಾಕಿ ರೂ .42,00,000/ - ತದನಂತರದ ಅವಧಿಗೆ ಬಡ್ಡಿ + ಸುಸ್ತಿ ಬಡ್ಡಿ ಹಾಗೂ ಇತರೆ 
ಖರ್ಚುಗಳ ವಸೂಲಾತಿಗಾಗಿ, 1ನೇ ತೀರ್ಪು ಸಾಲಗಾರರಿಗೆ ಸೇರಿದ ಈ ಕೆಳಗೆ ನಮೂದಿಸಿರುವ ಸ್ಥಿರಾಸ್ತಿಗಳನ್ನು ದಿ:1)27 - 07 - 2006 2)22- 03 - 2007 
3) 23 - 06 - 2008 4) 23 - 09 - 2008 5)12 - 02 -2009 610 - 03 - 2010 7)14 - 06 - 2010 8) 22 - 09 - 2010 9) 22 - 01 - 2011 10) 12 - 07 - 2011 
11) 14 - 10 - 2011 12 ) 23 - 02 - 2012 13)10 - 08 -2012 14) 20 - 11 - 2012 15)13 - 02 - 2013 16) 22 - 05 - 2013 17) 25 - 09 - 2013 18)12 - 02 
2014 ಮತ್ತು 19) 25 - 06 - 2014 ರಂದು ಬಹಿರಂಗ ಹರಾಜು ಮೂಲಕ ಮಾರಾಟ ಮಾಡಲು ನಿಗದಿಪಡಿಸಲಾಗಿತ್ತು, ಸದರ ಹರಾಜಿನಲ್ಲಿ ಸ್ಥಿರಾಸ್ತಿಗಳನ್ನು 
ಖರೀದಿಸಲು ಬೇಡಿಕೆದಾರರು ಇಲ್ಲದಿರುವುದರಿಂದ ಸ್ಥಿರಾಸ್ತಿಯನ್ನು ಬಹಿರಂಗ ಹರಾಜಿನ ಮೂಲಕ ಮಾರಾಟ ಮಾಡಲು ಸಾಧ್ಯವಾಗಿರುವುದಿಲ್ಲ ಎಂದು 
ಮಾರಾಟಾಧಿಕಾರಿಗಳು ವರದಿ ಸಲ್ಲಿಸಿದ್ದು, ತದನಂತರ ಡಿಕ್ರಿದಾರ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ದಿನಾಂಕ:11 - 05 - 2015 ರ ಪತ್ರದ 
ಮೂಲಕ ತೀರ್ಪು ಸಾಲಗಾರರ ಆಸ್ತಿಯನ್ನು ಡಿಕ್ರಿದಾರ ಬ್ಯಾಂಕಿಗೆ ವರ್ಗಾವಣೆ ಮಾಡಿಕೊಡಬೇಕೆಂದು ವಿನಂತಿಸಿಕೊಂಡಿರುತ್ತಾರೆ. ಇದರೊಂದಿಗೆ ಬ್ಯಾಕಿನ 
ಆಡಳಿತ ಮಂಡಳಿ ಸಭೆಯ ನಿರ್ಣಯ ಸಂಖ್ಯೆ : 13( 2 ), ದಿನಾಂಕ:07 - 03 - 2015 ರ ನಡವಳಿಕೆಗಳ ಪ್ರತಿಯನ್ನು ಸಲ್ಲಿಸಿದ್ದಾರೆ. ಇದರಿಂದಾಗಿ ತೀರ್ಪು 
ಸಾಲಗಾರರು ಡಿಕ್ಕಿದಾರ ಬ್ಯಾಂಕಿನ ಸಾಲ ಮರುಪಾವತಿ ಮಾಡಲು ವಿಫಲರಾಗಿರುವುದನ್ನು ಗಮನಿಸಲಾಗಿದೆ. 

ಉಲ್ಲೇಖದ ನೋಟಿಸಿನನ್ವಯ ತೀರ್ಪು ಸಾಲಗಾರರಿಗೆ ರೂ . 42,00 ,000/- ಮೊತ್ತವನ್ನು ದಿನಾಂಕ: 14 - 05 - 2015 ರಿಂದ 30 
ದಿವಸಗಳೊಳಗಾಗಿ ಈ ಕಚೇರಿಯಲ್ಲಿ ಠೇವಣಿಯಾಗಿ ಇಡಲು ತಿಳಿಸಲಾಗಿತ್ತು ತೀರ್ಪು ಸಾಲಗಾರರಿಗೆ ನೋಟೀಸುಗಳು ನೋಂದಣಿ ಅಂಚೆ ಮೂಲಕ 
ಜಾರಿಯಾಗಿದ್ದು, ತೀರ್ಪು ಸಾಲಗಾರರು ಠೇವಣಿಯನ್ನು ಇಡಲು ವಿಫಲರಾಗಿದ್ದಾರೆ. ತೀರ್ಪು ಸಾಲಗಾರ -2 ಇವರು ಆಸ್ತಿ ವರ್ಗಾವಣೆ ಬಗ್ಗೆ ತಮ್ಮ 
ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದು, ಅವುಗಳನ್ನು ಅಂತಿಮ ಆದೇಶ ಹೊರಡಿಸುವ ಈ ಸಂದರ್ಭದಲ್ಲಿ ಪರಿಶೀಲಿಸಲಾಗಿದೆ. ತೀರ್ಪು ಸಾಲಗಾರ ನಂ .1 ಇವರಿಗೆ 
ಸೇರಿದ ಸ್ಥಿರಾಸ್ತಿಗಳ ಒಟ್ಟು ಮೌಲ್ಯವು ರೂ . 49 ,32,124/- ಇದ್ದು ಅವರಿಂದ ಬರತಕ್ಕ ಮೊತ್ತ ದಿನಾಂಕ: 30 - 11 - 2015 ರಂದು ರೂ .47 ,28,800/- ಇದ್ದು, 
ತೀರ್ಪು ಸಾಲಗಾರರಿಂದ ಬರಬೇಕಾದ ಮೊತ್ತಕ್ಕಿಂತ ಹೆಚ್ಚು ಇರುತ್ತದೆ. 1ನೇಯ ತೀರ್ಪು ಸಾಲಗಾರರ ಸ್ಥಿರಾಸ್ತಿಗಳು , ಸ್ಥಿರಾಸ್ತಿಯ ವರ್ಗಾವಣೆ ಉದ್ದೇಶಕ್ಕಾಗಿ 
ಸಾಕಾಗುವುದರಿಂದ, ತೀರ್ಪು ಸಾಲಗಾರ 2 - ಗುರುನಾಗೌಡ ರಾಯನಗೌಡ ನೇ ಓದುಗೌಡರ ಇವರಿಗೆ ಸೇರಿದ ಸ್ಥಿರಾಸ್ತಿ ಸಂಖ್ಯೆ ಗದಗ ಗ್ರಾಮದ, 
ನಂ .6705/7, 6705 /8, ಇವುಗಳ ಬಗ್ಗೆ ದಿ:14- 05- 2015 ರಂದು ನೋಟೀಸ್ ನೀಡಲಾಗಿದ್ದರೂ ಸಹ ಅವುಗಳನ್ನು ಅಂತಿಮ ಆದೇಶ ಮಾಡುವ 
ಸಂದರ್ಭದಲ್ಲಿ ಕೈಬಿಡಲಾಗಿದೆ. 


೪೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 


ಭಾಗ ೩ 


ಆದ್ದರಿಂದ ಡಿದಾರ ಬ್ಯಾಂಕಿಗೆ ಆಧಾರವಾಗಿರುವ ಶೆಡ್ಯೂಲ್ ನಲ್ಲಿ ಕಾಣಿಸಿರುವ ತೀರ್ಪುಬಾಕಿದಾರರ ಸ್ಥಿರಾಸ್ತಿಗಳನ್ನು ಡಿಕ್ಕಿ ಹೋಲ್ಡರ್ ರಡ್ಡಿ 
ಸಹಕಾರ ಬ್ಯಾಂಕ ನಿಯಮಿತ, ಧಾರವಾಡ ಇವರ ಹೆಸರಿಗೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 101 ಬಿ ಮತ್ತು ಕರ್ನಾಟಕ ಸಹಕಾರ 
ಸಂಘಗಳ ನಿಯಮಗಳು 1960 ರ ನಿಯಮ 38 ಎ ( 5) ರಪ್ರಕಾರ ವರ್ಗಾವಣೆ ಮಾಡಲು ಈ ಮೂಲಕ ಆದೇಶಿಸಲಾಗಿದೆ. ಹಾಗೂ ನಿಯಮ 38 ಎ ( 5) 
ರ ಅಡಿಯಲ್ಲಿ ನಮೂನೆ 8 ರಲ್ಲಿ ಕಲಂ 101 ಬಿ ಪ್ರಕರಣದ ಮೇರೆಗೆ ಸ್ಥಿರಾಸ್ತಿಗಳನ್ನು ಖರೀದಿಸಲು ಖರೀದಿದಾರರು ಇಲ್ಲದೇ ಇರುವುದರಿಂದ ಮಾರಾಟ 
ಮಾಡಲಾಗದ ಆಸ್ತಿಯ ವರ್ಗಾವಣೆ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. 

ನಮೂನೆ 8 
ಕಲಂ 101 ಬಿ ಮೇರೆಗೆ ಸ್ವತ್ತು ವರ್ಗಾವಣೆ ಪ್ರಮಾಣ ಪತ್ರ 

ಆ. ಬ . ಪ್ರಕರಣ ಸಂಖ್ಯೆ : 648/ 2000- 01 ದಿನಾಂಕ: 28 - 12 -2015 . 
ಶ್ರೀಮತಿ ರಂಜನಾ ಟಿ. ಜೋಳ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಹಾಗೂ ನಿ .441 ರನ್ವಯ ವಸೂಲಾಧಿಕಾರಿ , ರಡ್ಡಿ ಸಹಕಾರ 
ಬ್ಯಾಂಕ ನಿಯಮಿತ, ಧಾರವಾಡ ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 101- ಬಿ ಮತ್ತು ಕರ್ನಾಟಕ ಸಹಕಾರ 
ಸಂಘಗಳ ನಿಯಮಗಳು 1960 ರ ನಿಯಮ 38 ಎ (5) ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ವ್ಯಾಜ್ಯ ಸಂಖ್ಯೆ:ಎ (ಆಯ್ ಆಂಡ 
ಎಂ ) ಡಿ4 :1401 - 98 - 99 , ರಲ್ಲಿ ದಿ :30 - 03 - 2000 ರಂದು ತೀರ್ಪು ಪಡೆದು ಅನಂತರ ಅಮಲ್ಲಾರಿ ಪ್ರಕರಣ ಸಂಖ್ಯೆ :648 /2000 - 01, ರ ಅಡಿಯಲ್ಲಿ ತೀರ್ಪು 
ಬಾಕಿದಾರರಾದ ತೀರ್ಪು ಸಾಲಗಾರರಿಗೆ ಸೇರಿದ ಹಾಗೂ ಡಿಕ್ಕಿದಾರ ಬ್ಯಾಂಕಿಗೆ ಆಧಾರವಾಗಿರುವ ಈ ಕೆಳಗೆ ವಿವರಿಸಿದ ಶೆಡ್ಯೂಲ ಸ್ಥಿರಾಸ್ತಿಗಳನ್ನು ಬಹಿರಂಗ 
ಹರಾಜಿನಲ್ಲಿ ಖರೀದಿಸುವವರು ಇಲ್ಲದೇ ಮಾರಾಟವಾಗದೇ ಇರುವ ಕಾರಣ, ರಡ್ಡಿ ಸಹಕಾರ ಬ್ಯಾಂಕ ನಿಯಮಿತ, ಧಾರವಾಡ ಈ ಬ್ಯಾಂಕಿಗೆ ಈ ಕೆಳಗೆ 
ನಮೂದಿಸಿದ ಶರತ್ತುಗಳು ಮತ್ತು ನಿಯಮಗಳಿಗೆ ಒಳಪಟ್ಟು ವರ್ಗಾವಣೆ ಮಾಡಲಾಗಿದೆ. 

ವರ್ಗಾವಣೆ ಮಾಡಬೇಕೆಂದಿರುವ ಸ್ಥಿರಸ್ವತ್ತುಗಳ ವಿವರ 
| ತಾಲ್ಲೂಕು ಹೋಬಳಿ / ಗ್ರಾಮ ಸರ್ವೆ ನಂ . ಕ್ಷೇತ್ರ ಎ. ಗುಂ . 

ಸ್ಥಿರಾಸ್ತಿ ಮಾಲಿಕರ ಹೆಸರು 
ಗದಗ . | ಗದಗ ಹುಲಕೋಟಿ ವಿಪಿಸಿ ನಂ .1320 

ಮೋಹನ ಹುಚ್ಚರಡ್ಡಿ ದಾಸರಡ್ಡಿ 
ಗದಗ | ಗದಗ . ಹುಲಕೋಟಿ 271ಗಿಬಿ 

04 . 00 

ಶ್ರೀ ಅಮೀತ ತಂದೆ ಮೋಹನ ದಾಸರಡ್ಡಿ 
ಗದಗ . ಗದಗ ಹುಲಕೋಟಿ 2764 

03 - 32 

ಶ್ರೀ ಮೋಹನ ತಂದೆ ಹುಚ್ಚರಡ್ಡಿ ದಾಸರಡ್ಡಿ 
ಗದಗ | ಗದಗ 

ಹುಲಕೋಟಿ 276/ 3 

03 - 33 ಶ್ರೀಮತಿ ಸರೋಜಕೋಂ. ಮೋಹನ ದಾಸರಡ್ಡಿ 
ಗದಗ | ಗದಗ ಹುಲಕೋಟಿ 27674 

04 - 00 

ಶ್ರೀ ಸುಮೀತ್ ತಂದೆ ಮೋಹನ ದಾಸರಡ್ಡಿ 

ಆಸ್ತಿ ವರ್ಗಾವಣೆಯ ಶರತ್ತುಗಳು 
1) ತೀರ್ಪು ಬಾಕಿದಾರರು ಡಿಕ್ರಿದಾರ ಬ್ಯಾಂಕಿಗೆ ಸಂದಾಯ ಮಾಡಬೇಕಾದ ಸಾಲದ ಬಾಕಿ ಆಸಲು, ಬಡ್ಡಿ, ಸುಸ್ತಿ ಬಡ್ಡಿ, ಮತ್ತು ಇತರೆ ಖರ್ಚುಗಳನ್ನು 

ಪೂರ್ಣವಾಗಿ ಬ್ಯಾಂಕಿಗೆ ಪಾವತಿಸಿದಲ್ಲಿ, ಬ್ಯಾಂಕು ತನಗೆ ಈ ಮೂಲಕವಾಗಿ ವರ್ಗಾವಣೆ ಮಾಡಲಾದ ಮೇಲ್ಕಂಡ ಸ್ಥಿರಾಸ್ತಿಗಳನ್ನು ತೀರ್ಪು 
ಬಾಕಿದಾರನಿಗೆ ಬಿಟ್ಟು ಕೊಡತಕ್ಕದು . 
ತೀರ್ಪು ಸಾಲಗಾರರಿಂದ ದಿ: 31 - 11 - 2015 ರಂದು ರೂ . 47,28,800 /- ಬಾಕಿ ಇದ್ದು, ಅವರಿಗೆ ಸೇರಿದ ಜಮೀನುಗಳ ಬಗ್ಗೆ ಹಿರಿಯ 
ಉಪನೋಂದಣಾಧಿಕಾರಿಗಳು , ಗದಗ ಇವರಿಂದ ಪ್ರತಿ ಎಕರೆಗೆ ಮಾರುಕಟ್ಟೆಯ ಮಾರ್ಗಸೂಚಿ ಬೆಲೆಗಳನ್ನು ಪಡೆಯಲಾಗಿದ್ದು , ವಿವರಗಳು ಈ 

ಕೆಳಗಿನಂತಿವೆ. 
ಕ್ರಮ 
ಸರ್ವೆ ನಂಬರ 

ಕ್ಷೇತ್ರ ಎ - ಗುಂ ಪ್ರತಿ ಎಕರೆಗೆ ಮಾರುಕಟ್ಟೆಯ ಬೆಲೆ ಜಮೀನಿನ ಒಟ್ಟು ಬೆಲೆ 


ಸಂಖ್ಯೆ 


ಹುಲಕೋಟಿ ಗ್ರಾಮ 276 / 

3 - 32 ರೂ . 3,00,000/ 

ರೂ . 11,40,000 / 
ಸದರ - 276 / 3 

3 - 33 ರೂ . 3 ,00 ,000 / 

ರೂ . 11 ,47 ,500 / 
ಸದರ - 276 / 4 

4 - 00 ರೂ . 3 ,00 ,000 / 

ರೂ . 12 ,00, 000/ 
| ಸದರ - 271 / ಬಿ 

4 - 00 ರೂ . 3 ,00 ,000 / 

ರೂ . 12 ,00 ,000 / 
| ಸದರ - ವಿಪಿಸಿ ನಂ .1320 611.56 ಚ. ಆ 

ರೂ . 2,44 ,624 / 

ಒಟ್ಟು | ರೂ . 49 , 32 ,124 / 
ವರ್ಗಾಯಿಸಲಾದ ಆಸ್ತಿ ನಿರ್ವಹಣೆ ಮತ್ತು ಮರು ಮಾರಾಟದ ಸಂಬಂಧ, ಬ್ಯಾಂಕು ಸಹಕಾರ ಸಂಘಗಳ ನಿಯಮ 38 ಎ ರ ಅಡಿಯಲ್ಲಿನ 

ವಿಧಿವಿಧಾನಗಳನ್ನು ಪಾಲಿಸತಕ್ಕದ್ದು. 
4) ವರ್ಗಾವಣೆಯಾದ ಆಸ್ತಿಗಳನ್ನು ಬ್ಯಾಂಕು ಮಾರಾಟ ಮಾಡುವ ಪೂರ್ವದಲ್ಲಿ ಈ ಕಚೇರಿಯ ಅನುಮತಿ ಪಡೆಯತಕ್ಕದ್ದು. 
5 ) ತೀರ್ಪು ಬಾಕಿದಾರರು ಸ್ಥಿರಾಸ್ತಿಗಳ ಕಚ್ಚಾವನ್ನು ಕೂಡಲೇ ಜಾರಿಗೆ ಬರುವಂತೆ ಡಿಕ್ರಿದಾರ ಬ್ಯಾಂಕಿಗೆ ವಹಿಸಿ ಕೊಡತಕ್ಕದ್ದು . 

ಈ ಆದೇಶವನ್ನು ಮತ್ತು ಪ್ರಮಾಣ ಪತ್ರವನ್ನು ನನ್ನ ಸಹಿ ಹಾಗೂ ಈ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 28 -12 - 2015 ರಂದು 
ಹೊರಡಿಸಲಾಗಿದೆ. 
PR. 71 

ಶ್ರೀಮತಿ ರಂಜನಾ ಟಿ. ಜೋಳ 
SC . 20 

ಸರ್ಕಾರದ ಸಂಘಗಳ ಸಹಾಯಕ ನಿಬಂಧಕರು, 
ಹಾಗೂ ನಿ.441 ರನ್ವಯ ವಸೂಲಾಧಿಕಾರಿ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೪, ೨೦೧೬ 

೪೮೯ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ನಿ.441 ರನ್ವಯ ವಸೂಲಾಧಿಕಾರಿ ರಡ್ಡಿ ಸಹಕಾರ ಬ್ಯಾಂಕ ನಿಯಮಿತ, 

ಬ್ಯಾಂಕ ರೋಡ, ಧಾರವಾಡ - 580001 

ಆ. ಬ. ಪ್ರಕರಣ ಸಂಖ್ಯೆ: 648/2000 - 01 , ದಿನಾಂಕ:19 -12 - 2015 . 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ನಿ .441 ರನ್ವಯ ವಸೂಲಾಧಿಕಾರಿ ರಡ್ಡಿ ಸಹಕಾರ ಬ್ಯಾಂಕ 

ನಿಯಮಿತ, ಬ್ಯಾಂಕ ರೋಡ, ಧಾರವಾಡ ಇವರ ನಡವಳಿಕೆಗಳು 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 101 - ಬಿ ಮತ್ತು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ರ ನಿಯಮ 38 ಎ 
(5) ರ ಮೇರೆಗೆ ನೀಡಲಾದ ಮಾರಾಟ ಮಾಡಲಾಗದ ಆಸ್ತಿಯ ವರ್ಗಾವಣೆ ಪ್ರಮಾಣ ಪತ್ರ. 


ಡಿಕ್ಕಿ ಹೋಲ್ಡರ್ 

ತೀರ್ಪು ಬಾಕಿದಾರರು 
2) ರಡ್ಡಿ ಸಹಕಾರ ಬ್ಯಾಂಕ ನಿಯಮಿತ ಬ್ಯಾಂಕ 1) ಶ್ರೀ ಹಾಶೀಮಸಾಬ ಉಸ್ಮಾನ ಸಾಬ, ತಹಶೀಲ್ದಾರ ಸಾ : ಹುಲಕೋಟಿ, ತಾ : ಜಿ: 
ರೋಡ, ಧಾರವಾಡ ವತಿಯಿಂದ ಮುಖ್ಯ ಗದಗ 
ಕಾರ್ಯನಿರ್ವಹಣಾಧಿಕಾರಿ 

2 ) ಶ್ರೀಮತಿ ಜೈಬುನ್ನಿಸಾ ಕೋಂ , ಸೌಕತ್ ಆಲಿ ನದಿಮುಲ್ಲಾ 

ಸಾ : ಹುಲಕೋಟಿ, ತಾ : ಜಿ: ಗದಗ 
3) ಶ್ರೀ ಸೌಕತ್ ಆಲಿ ಇಮಾಮಸಾಬ ನದಿಮುಲ್ಲಾ ಸಾ : ಹುಲಕೋಟಿ, ತಾ : ಜಿ: ಗದಗ 
4) ಶ್ರೀ ಮಹಮ್ಮದ ಆಲಿ ತಂದೆ ಖಾದರಸಾಬ ತಹಶೀಲ್ದಾರ 

ಸಾ : ಹುಲಕೋಟಿ, ತಾ : ಜಿ: ಗದಗ 
5) ಶ್ರೀ ಜಂಗ್ಲಿಸಾಬ ತಂದೆ ಖಾದರಸಾಬ ತಹಶೀಲ್ದಾರ ಸಾ : ಹುಲಕೋಟಿ, ತಾ : ಜಿ : ಗದಗ 


ವಿಷಯ : 


ಜಾಹೀರ ಲಿಲಾವಿನಲ್ಲಿ ಮಾರಾಟವಾಗದೇ ಇದ್ದ ತೀರ್ಪು ಸಾಲಗಾರರ ಸ್ಥಿರಾಸ್ತಿಗಳನ್ನು ರಡ್ಡಿ ಸಹಕಾರ ಬ್ಯಾಂಕ 
ನಿಯಮಿತ, ಧಾರವಾಡ ಇವರ ಹೆಸರಿಗೆ ವರ್ಗಾಯಿಸುವ ಕುರಿತು. 


ಉಲ್ಲೇಖ : 1) ಈ ಕಛೇರಿಯ ನೋಟಿಸು ಸಮಸಂಖ್ಯೆ : ದಿನಾಂಕ: 14 - 05 - 2015. 

2) ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ರಡ್ಡಿ ಸಹಕಾರ ಬ್ಯಾಂಕ್ ನಿಯಮಿತ, ಧಾರವಾಡ ಇವರ 

ಪತ್ರ ದಿ: 14 - 12 - 2015. 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ರಡ್ಡಿ ಸಹಕಾರ ಬ್ಯಾಂಕ್ ನಿಯಮಿತ, ಧಾರವಾಡ ಇವರು ಮೇಲ್ಕಂಡ ತೀರ್ಪು ಬಾಕಿದಾರರ ವಿರುದ್ದ ಸಹಕಾರ 
ಸಂಘಗಳ ಅಪರ ನಿಬಂಧಕರು, ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು, ನ್ಯಾಯಾಲಯದಲ್ಲಿ ಕ.ಸ.ಸ. ಕಾಯ್ದೆ 1959 ಕಲಂ 70 ರನ್ವಯ 
ಪಂಚಾಯತ ದಾವೆಯನ್ನು ಹೂಡಿ, ದಾವಾ ಸಂಖ್ಯೆ:(ಆಯ್ ಆಂಡ ಎಂ ) ಡಿ4 :1401 - 98 - 99, ರಲ್ಲಿ ದಿ :30 - 03 - 2000 ರಂದು ತೀರ್ಪು ಪಡೆದು ಸಾಲ 
ವಸೂಲಾತಿಗಾಗಿ ಈ ಕಚೇರಿಯಲ್ಲಿ ಅಮಲ್ದಾರಿ ಪ್ರಕರಣವನ್ನು ದಾಖಲಿಸಿರುತ್ತಾರೆ. 

ತೀರ್ಪು ಬಾಕಿದಾರರಿಂದ ಡಿಕ್ರಿದಾರ ಬ್ಯಾಂಕಿಗೆ ಬರಬೇಕಾದ ಬಾಕಿ ರೂ .2,92,950/- ತದನಂತರದ ಅವಧಿಗೆ ಬಡ್ಡಿ + ಸುಸ್ತಿ ಬಡ್ಡಿ ಹಾಗೂ ಇತರೆ 
ಖರ್ಚುಗಳ ವಸೂಲಾತಿಗಾಗಿ, 1ನೇ ತೀರ್ಪು ಸಾಲಗಾರರಿಗೆ ಸೇರಿದ ಈ ಕೆಳಗೆ ನಮೂದಿಸಿರುವ ಸ್ಥಿರಾಸ್ತಿಗಳನ್ನು ದಿ:1)19 - 08 - 2008 2) 26 - 03 - 2008 
3) 15 - 12 - 2009, 4) 17 - 06 -2010 5)22 - 12 - 2010, 6) 23 - 05 - 2011 1)25 - 08 - 2011 , 8)14 - 02 - 2012 9)17- 03 - 2012, 10 )10 - 08 - 2012 , 
11) 17- 10 - 2012 , 12 ) 21 - 12 - 2012, 13)23 - 07 - 2013 , 14) 23 - 10 - 2013, 15 ) 21 - 01 -2014, 16 ) 25 - 06 -2014 ರಂದು ಬಹಿರಂಗ ಹರಾಜು 
ಮೂಲಕ ಮಾರಾಟ ಮಾಡಲು ನಿಗದಿಪಡಿಸಲಾಗಿತ್ತು, ಸದರ ಹರಾಜಿನಲ್ಲಿ ಸ್ಥಿರಾಸ್ತಿಗಳನ್ನು ಖರೀದಿಸಲು ಬೇಡಿಕೆದಾರರು ಇಲ್ಲದಿರುವುದರಿಂದ ಸ್ಥಿರಾಸ್ತಿಯನ್ನು 
ಬಹಿರಂಗ ಹರಾಜಿನ ಮೂಲಕ ಮಾರಾಟ ಮಾಡಲು ಸಾಧ್ಯವಾಗಿರುವುದಿಲ್ಲ ಎಂದು ಮಾರಾಟಾಧಿಕಾರಿಗಳು ವರದಿ ಸಲ್ಲಿಸಿದ್ದು, ತದನಂತರ ಡಿಕ್ರಿದಾರ 
ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರು ದಿನಾಂಕ:11 - 05 - 2015 ರ ಪತ್ರದ ಮೂಲಕ ತೀರ್ಪು ಸಾಲಗಾರರ ಆಸ್ತಿಯನ್ನು ಡಿಕ್ರಿದಾರ ಬ್ಯಾಂಕಿಗೆ ವರ್ಗಾವಣೆ 
ಮಾಡಿಕೊಡಬೇಕೆಂದು ವಿನಂತಿಸಿಕೊಂಡಿರುತ್ತಾರೆ. ಇದರೊಂದಿಗೆ ಬ್ಯಾಕಿನ ಆಡಳಿತ ಮಂಡಳಿ ಸಭೆಯ ನಿರ್ಣಯ ಸಂಖ್ಯೆ : 13( 2), ದಿನಾಂಕ:07 - 03 -2015 
ರ ನಡವಳಿಕೆಗಳ ಪ್ರತಿಯನ್ನು ಸಲ್ಲಿಸಿದ್ದಾರೆ. ಇದರಿಂದಾಗಿ ತೀರ್ಪು ಸಾಲಗಾರರು ಡಿಕ್ಕಿದಾರ ಬ್ಯಾಂಕಿನ ಸಾಲ ಮರುಪಾವತಿ ಮಾಡಲು ವಿಫಲರಾಗಿರುವುದನ್ನು 
ಗಮನಿಸಲಾಗಿದೆ. 

ಉಲ್ಲೇಖದ ನೋಟಿಸಿನನ್ವಯ ತೀರ್ಪು ಸಾಲಗಾರರಿಗೆ ರೂ .9,00 ,500/- ಮೊತ್ತವನ್ನು ದಿನಾಂಕ : 14 - 05 - 2015 ರಿಂದ 30 ದಿವಸಗಳೊಳಗಾಗಿ 
ಈ ಕಚೇರಿಯಲ್ಲಿ ಠೇವಣಿಯಾಗಿ ಇಡಲು ತಿಳಿಸಲಾಗಿತ್ತು ತೀರ್ಪು ಸಾಲಗಾರರಿಗೆ ನೋಟೀಸುಗಳು ನೋಂದಣಿ ಅಂಚೆ ಮೂಲಕ ಜಾರಿಯಾಗಿದ್ದು, ತೀರ್ಪು 
ಸಾಲಗಾರರು ಠೇವಣಿಯನ್ನು ಇಡಲು ವಿಫಲರಾಗಿದ್ದಾರೆ. ಮತ್ತು ಆಸ್ತಿ ವರ್ಗಾವಣೆ ಬಗ್ಗೆ ಯಾವುದೇ ಆಕ್ಷೇಪಣೆಗಳನ್ನು ಸಲ್ಲಿಸಿರುವುದಿಲ್ಲ, ಉಲ್ಲೇಖ (2) ರ 
ಮೇರೆಗೆ ದಿನಾಂಕ: 30 -11 - 2015 ರಂದು ರೂ . 12 ,51 ,600 /- ಬಾಕಿ ಮೊತ್ತ ತೀರ್ಪು ಸಾಲಗಾರರಿಂದ ಬಾಕಿ ಇರುವುದಾಗಿ ಬ್ಯಾಂಕಿನ ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಗಳು ವಿವರಗಳೊಂದಿಗೆ ತಃಖ್ಯೆಯನ್ನು ಸಲ್ಲಿಸಿದ್ದಾರೆ . 


೪೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 

ಭಾಗ ೩ 
ಆದ್ದರಿಂದ ಡಿಕ್ರಿದಾರ ಬ್ಯಾಂಕಿಗೆ ಆಧಾರವಾಗಿರುವ ಶೆಡ್ಯೂಲ್ ನಲ್ಲಿ ಕಾಣಿಸಿರುವ ತೀರ್ಪುಬಾಕಿದಾರರ ಸ್ಥಿರಾಸ್ತಿಗಳನ್ನು ಡಿಕ್ಕಿ ಹೋಲ್ಡರ್ ರಡ್ಡಿ 
ಸಹಕಾರ ಬ್ಯಾಂಕ ನಿಯಮಿತ, ಧಾರವಾಡ ಇವರ ಹೆಸರಿಗೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 101 ಬಿ ಮತ್ತು ಕರ್ನಾಟಕ ಸಹಕಾರ 
ಸಂಘಗಳ ನಿಯಮಗಳು 1960 ರ ನಿಯಮ 38 ಎ (5) ರಪ್ರಕಾರ ವರ್ಗಾವಣೆ ಮಾಡಲು ಈ ಮೂಲಕ ಆದೇಶಿಸಲಾಗಿದೆ. ಹಾಗೂ ನಿಯಮ 38 ಎ (5) 
ರ ಅಡಿಯಲ್ಲಿ ನಮೂನೆ 8 ರಲ್ಲಿ ಕಲಂ 101 ಬಿ ಪ್ರಕರಣದ ಮೇರೆಗೆ ಸ್ಥಿರಾಸ್ತಿಗಳನ್ನು ಖರೀದಿಸಲು ಖರೀದಿದಾರರು ಇಲ್ಲದೇ ಇರುವುದರಿಂದ ಮಾರಾಟ 
ಮಾಡಲಾಗದ ಆಸ್ತಿಯ ವರ್ಗಾವಣೆ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. 

ನಮೂನೆ 8 
ಕಲಂ 101 ಬಿ ಮೇರೆಗೆ ಸ್ವತ್ತು ವರ್ಗಾವಣೆ ಪ್ರಮಾಣ ಪತ್ರ 


ಆ. ಬ . ಪ್ರಕರಣ ಸಂಖ್ಯೆ : 648 / 2000 - 01 ದಿನಾಂಕ: 19 - 12 -2015. 


ಶ್ರೀಮತಿ ರಂಜನಾ ಟಿ . ಜೋಳ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಹಾಗೂ ನಿ .44 ರನ್ವಯ ವಸೂಲಾಧಿಕಾರಿ, ರಡ್ಡಿ ಸಹಕಾರ ಬ್ಯಾಂಕ 
ನಿಯಮಿತ, ಧಾರವಾಡ ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 101 - ಬಿ ಮತ್ತು ಕರ್ನಾಟಕ ಸಹಕಾರ ಸಂಘಗಳ 
ನಿಯಮಗಳು 1960 ರ ನಿಯಮ 38 ಎ (5) ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ವ್ಯಾಜ್ಯ ಸಂಖ್ಯೆ:ಎ (ಆಯ್ ಆಂಡ ಎ೦) ಡಿ4:1401- 98 
99 , ರಲ್ಲಿ ದಿ:30 - 03 - 2000 ರಂದು ತೀರ್ಪು ಪಡೆದು ಅನಂತರ ಅಮಲ್ದಾರಿ ಪ್ರಕರಣ ಸಂಖ್ಯೆ:648/2000 -01 , ರ ಅಡಿಯಲ್ಲಿ ತೀರ್ಪು ಬಾಕಿದಾರರಾದ 

ಲಗಾರರಿಗೆ ಸೇರಿದ ಹಾಗೂ ಡಿಕ್ರಿದಾರ ಬ್ಯಾಂಕಿಗೆ ಆಧಾರವಾಗಿರುವ ಈ ಕೆಳಗೆ ವಿವರಿಸಿದ ಶೆಡ್ಯೂಲ ಸ್ಥಿರಾಸ್ತಿಗಳನ್ನು ಬಹಿರಂಗ ಹರಾಜಿನಲ್ಲಿ 
ಖರೀದಿಸುವವರು ಇಲ್ಲದೇ ಮಾರಾಟವಾಗದೇ ಇರುವ ಕಾರಣ , ರಡ್ಡಿ ಸಹಕಾರ ಬ್ಯಾಂಕ ನಿಯಮಿತ, ಧಾರವಾಡ ಈ ಬ್ಯಾಂಕಿಗೆ ಈ ಕೆಳಗೆ ನಮೂದಿಸಿದ 
ಶರತ್ತುಗಳು ಮತ್ತು ನಿಯಮಗಳಿಗೆ ಒಳಪಟ್ಟು ವರ್ಗಾವಣೆ ಮಾಡಲಾಗಿದೆ. 

ವರ್ಗಾವಣೆ ಮಾಡಬೇಕೆಂದಿರುವ ಸ್ಥಿರಸ್ವತ್ತುಗಳ ವಿವರ 


ತಾಲ್ಲೂಕು 


ಹೋಬಳಿ / ಗ್ರಾಮ 


ಸರ್ವೆ ನಂ . 


ಕ್ಷೇತ್ರ ಎ. ಗುಂ . 


ಸ್ಥಿರಾಸ್ತಿ ಮಾಲಿಕರ ಹೆಸರು 


ಗದಗ 


ಗದಗ 


ಹುಲಕೋಟಿ 


ರಿ . ಸ . ನಂ .126 /2ಎ 


09 - 14 


ಮಹಮ್ಮದ ಆಲಿ ತಂದೆ ಖಾದರಸಾಬ 
ತಹಶೀಲ್ದಾರ ಜಂಗ್ಲಿಸಾಬ ತಂದೆ ಖಾದರಸಾಬ 
ತಹಶೀಲ್ದಾರ 


ಆಸ್ತಿ ವರ್ಗಾವಣೆಯ ಶರತ್ತುಗಳು 
1) ತೀರ್ಪು ಬಾಕಿದಾರರು ಡಿಕ್ಕಿದಾರ ಬ್ಯಾಂಕಿಗೆ ಸಂದಾಯ ಮಾಡಬೇಕಾದ ಸಾಲದ ಬಾಕಿ ಆಸಲು , ಬಡ್ಡಿ, ಸುಸ್ತಿ ಬಡ್ಡಿ, ಮತ್ತು ಇತರೆ ಖರ್ಚುಗಳನ್ನು 

ಪೂರ್ಣವಾಗಿ ಬ್ಯಾಂಕಿಗೆ ಪಾವತಿಸಿದಲ್ಲಿ, ಬ್ಯಾಂಕು ತನಗೆ ಈ ಮೂಲಕವಾಗಿ ವರ್ಗಾವಣೆ ಮಾಡಲಾದ ಮೇಲ್ಕಂಡ ಸ್ಥಿರಾಸ್ತಿಗಳನ್ನು ತೀರ್ಪು 
ಬಾಕಿದಾರನಿಗೆ ಬಿಟ್ಟು ಕೊಡತಕ್ಕದು. 
ತೀರ್ಪು ಸಾಲಗಾರರಿಂದ ದಿ :30 - 11 - 2015 ರಂದು ರೂ .12 ,51 ,600 /- ಬಾಕಿ ಇದ್ದು, ಅವರಿಗೆ ಸೇರಿದ ಜಮೀನು ಸರ್ವೆ/ ನಂ .126/2ಎ , ಇದರ 
ಮೌಲ್ಯಮಾಪನ ಪಡೆಯಲಾಗಿದ್ದು, ಮೌಲ್ಯಮಾಪನ ಪ್ರತಿ ಎಕರೆಗೆ ರೂ . 2,18,000/ - ಇದ್ದು ಒಟ್ಟು ಮೌಲ್ಯವು ರೂ . 20,38,300/ - ಆಗುತ್ತಿದ್ದು, 
ಈ ಆದೇಶದ ದಿನಾಂಕದಂದು ತೀರ್ಪು ಬಾಕಿದಾರರಿಂದ ಬರಬೇಕಾದ ಪೂರ್ಣ ಮೊತ್ತಕ್ಕೆ ಈ ಸ್ವತ್ತುಗಳನ್ನು ಡಿಕ್ರಿದಾರ ಬ್ಯಾಂಕಿಗೆ 
ವರ್ಗಾಯಿಸಲಾಗಿದೆ. ಈ ಮೊತ್ತವು ತೀರ್ಪು ಸಾಲಗಾರರಿಂದ ಬರಬೇಕಾದ ಮೊತ್ತಕ್ಕಿಂತ ಹೆಚ್ಚು ಇರುವುದರಿಂದ, ತೀರ್ಪು ಸಾಲಗಾರರ ಗದಗ 
ಜಿಲ್ಲೆಯ ಗದಗ ತಾಲ್ಲೂಕಿನ ಹುಲಕೋಟಿ ಗ್ರಾಮದ, ಸ್ಥಿರಾಸ್ತಿ ಸಂಖ್ಯೆ: ವಿಪಿಸಿ ನಂ .751, ವಾರ್ಡ ನಂ .3 ಮನೆ ಇದರ ಬಗ್ಗೆ ದಿ:14 - 05 - 2015 
ರಂದು ನೋಟೀಸ್ ನೀಡಲಾಗಿದ್ದರೂ ಸಹ ಅದನ್ನು ಅಂತಿಮ ಆದೇಶ ಮಾಡುವ ಸಂದರ್ಭದಲ್ಲಿ ಕೈಬಿಡಲಾಗಿದೆ. 
ವರ್ಗಾಯಿಸಲಾದ ಆಸ್ತಿ ನಿರ್ವಹಣೆ ಮತ್ತು ಮರು ಮಾರಾಟದ ಸಂಬಂಧ, ಬ್ಯಾಂಕು ಸಹಕಾರ ಸಂಘಗಳ ನಿಯಮ 38 ಎ ರ ಅಡಿಯಲ್ಲಿನ 

ವಿಧಿವಿಧಾನಗಳನ್ನು ಪಾಲಿಸತಕ್ಕದ್ದು. 
4) ವರ್ಗಾವಣೆಯಾದ ಆಸ್ತಿಗಳನ್ನು ಬ್ಯಾಂಕು ಮಾರಾಟ ಮಾಡುವ ಪೂರ್ವದಲ್ಲಿ ಈ ಕಚೇರಿಯ ಅನುಮತಿ ಪಡೆಯತಕ್ಕದ್ದು. 
5) ತೀರ್ಪು ಬಾಕಿದಾರರು ಸ್ಥಿರಾಸ್ತಿಗಳ ಕಚ್ಚಾವನ್ನು ಕೂಡಲೇ ಜಾರಿಗೆ ಬರುವಂತೆ ಡಿಕ್ರಿದಾರ ಬ್ಯಾಂಕಿಗೆ ವಹಿಸಿ ಕೊಡತಕ್ಕದ್ದು . 

ಈ ಆದೇಶವನ್ನು ಮತ್ತು ಪ್ರಮಾಣ ಪತ್ರವನ್ನು ನನ್ನ ಸಹಿ ಹಾಗೂ ಈ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 19 - 12 - 2015 ರಂದು 
ಹೊರಡಿಸಲಾಗಿದೆ. 


ರಂಜನಾ ಟಿ. ಪೋಳ 


PR. 74 
Sc. 20 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 


ಹಾಗೂ ನಿ.441 ರನ್ವಯ ವಸೂಲಾಧಿಕಾರಿ. 


ಭಾಗ ೩ 


೪೯೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪ , ೨೦೧೬ 
ಸಹಕಾರಿಗಳ ನಿಬಂಧಕರು, ಬೆಂಗಳೂರು- 52 ಇವರ ನ್ಯಾಯಾಲಯ 
ದಾವಾ ಸಂಖ್ಯೆ : ಆರ್‌ಸಿಎಸ್ / ಡಿ - 4 / ಡಿಐಎಸ್ / ಸೌಹಾರ್ದ್/ 03 / 2015 - 16, 


ವಾದಿ 


ಪ್ರತಿವಾದಿಗಳು 


ವೈ , ಕುಮಾರ್ 

ಶ್ರೀ ಎಸ್. ಗೋವಿಂದರಾಜ್ 
ಸಮಾಪನಾಧಿಕಾರಿ, 

ತಂದೆ ಲೇಟ್ ಶೀರಪ್ಪ , 
ಸ್ವಯಂ ಕೃಷಿ ಸೌಹಾರ್ದ ಕ್ರೆಡಿಟ್ ಕೋ - ಆಪರೇಟಿವ್ ನಿ., ರಾಜಾ ಆರ್ ರಸ್ತೆ 
ವಿಳಾಸ : 

ಸರ್ಕಾರಿ ಕಾಲೇಜು ಹಿಂಭಾಗ , 

ಹೊಸಕೋಟೆ ಟೌನ್, 
ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ, 
ನಿರ್ಮಾಣ ಭವನ , ಡಾ|| ರಾಜ್‌ಕುಮಾರ್‌ ರಸ್ತೆ, 1ನೇ ಬ್ಲಾಕ್, 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ರಾಜಾಜಿನಗರ, ಬೆಂಗಳೂರು- 10 | 


ವಾದಿಯು ಈ ದಾವೆಯನ್ನು ಪ್ರತಿವಾದಿಯ ವಿರುದ್ಧ ದಾಖಲಿಸಿ ಪ್ರತಿವಾದಿಯು ವಾದಿ ಸಹಕಾರಿಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ 
ಕಾರ್ಯನಿರ್ವಹಿಸಿದ್ದ ಅವಧಿಯಲ್ಲಿ ವಾದಿ ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿದ್ದ ಠೇವಣಿ ಹಣ ಹಾಗೂ ಇತರೆ ನಿಧಿಗಳನ್ನು 
ದುರುಪಯೋಗಪಡಿಸಿಕೊಂಡು ಷೆಡ್ಯುಲ್‌ನಲ್ಲಿ ನಮೂದಿಸಿರುವ ಸ್ವತ್ತುಗಳನ್ನು ಖರೀದಿಸಿರುವುದರಿಂದ ಸದರಿ ಸ್ವತ್ತುಗಳನ್ನು ಸಹಕಾರಿಯ ವಶಕ್ಕೆ ನೀಡಲು 
ಆದೇಶಿಸಬೇಕೆಂದು ಕೋರಿರುತ್ತಾರೆ. 

ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು 
ಪರಭಾರೆ ಮಾಡದಂತೆ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ಹೊರಡಿಸಲು ಕೋರಿ ಅರ್ಜಿ 
ಸಲ್ಲಿಸಿರುತ್ತಾರೆ. 

ಅರ್ಜಿದಾರರು ತಮ್ಮ ಕಲಂ 44 ರ ಅರ್ಜಿಯಲ್ಲಿ ವಾದಿ ಸಹಕಾರಿಯನ್ನು ಸಮಾಪನೆಗೊಳಿಸಿದ್ದು, ಪ್ರತಿವಾದಿಗಳು ಸಮಾಪನೆಯಾದ ಆಡಳಿತ 
ಮಂಡಳಿಯ ಸದಸ್ಯರಾಗಿದ್ದರೆಂದು, ಪ್ರತಿವಾದಿಯು ಸಹಕಾರಿಯ ನಿಧಿಗಳಿಂದ ಷೆಡ್ಯುಲ್ ಸ್ವತ್ತನ್ನು ಖರೀದಿಸಿದ್ದಾರೆಂದು ಅರ್ಜಿಯಲ್ಲಿ ಹೇಳಿರುತ್ತಾರೆ. ಹೀಗೆ 
ಖರೀದಿಸಿದ ಸದರಿ ಸ್ವತ್ತುನ್ನು ಪ್ರತಿವಾದಿಯು ಪರಭಾರೆ ಮಾಡುವ ಸಾಧ್ಯತೆ ಇರುವ ಕಾರಣ ಸಮಾಪನಾಧಿಕಾರಿಗಳು ಸಹಕಾರಿಯ ಸ್ವತ್ತುನ್ನು ಕಾಪಾಡಲು 
ಷೆಡ್ಯುಲ್ ಸ್ವತ್ತುನ್ನು ಅರ್ಜಿದಾರರ ಸಂಸ್ಥೆಗೆ ವರ್ಗಾಯಿಸಲು ಪ್ರತಿವಾದಿಗೆ ನಿರ್ದೇಶನ ನೀಡಲು ಕೋರಿ ದಾವೆ ಹೂಡಿರುವುದಾಗಿ ಅರ್ಜಿಯಲ್ಲಿ ಹೇಳಿರುತ್ತಾರೆ. 
ಷೆಡ್ಯುಲ್ ಸ್ವತ್ತುನ್ನು ಪ್ರತಿವಾದಿಯು ಪರಭಾರೆ ಮಾಡಿದಲ್ಲಿ ಮುಂದೆ ದಾವೆಯನ್ನು ಪರಿಗಣಿಸಿ ಆದೇಶ ಹೊರಡಿಸಿದರೂ ಅದು ನಿರರ್ಥಕವಾಗುವುದಾಗಿ ಹೇಳಿ 
ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿರುತ್ತಾರೆ . 

ವಾದಿ ಪರ ವಕೀಲರು ಹಾಜರಾಗಿ ಕಲಂ 44ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿರುವ ಅರ್ಜಿಯ ಬಗ್ಗೆ ವಾದ 
ಮಂಡಿಸಿರುತ್ತಾರೆ. ಅದನ್ನು ಆಲಿಸಲಾಗಿದೆ. ಅರ್ಜಿದಾರರ ಅರ್ಜಿ ಪುರಸ್ಕರಿಸಲು ಯೋಗ್ಯವಾದುದೆಂದು ಪರಿಗಣಿಸಿ, ಸದರಿ ಪ್ರತಿವಾದಿಯು ಸಹಕಾರಿಯಲ್ಲಿ 
ನಡೆದಿದೆ ಎನ್ನಲಾದ ಅವ್ಯವಹಾರದ ಅವಧಿಯಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆಂದು ಪ್ರತಿ 
ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರಿಗೆ ಸೇರಿದ ಸ್ಥಿರಾಸ್ತಿಯನ್ನು ಕರ್ನಾಟಕ 
ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರ ರೀತ್ಯಾ ಷರತ್ತಿಗೊಳಪಟ್ಟ ತೀರ್ಪು ಪೂರ್ವ ಜಪ್ತಿ ಆದೇಶ ನೀಡುವುದು ಸೂಕ್ತವೆಂದು ಪರಿಗಣಿಸಿ ಈ ನೋಟೀಸ್ 
ಹೊರಡಿಸಲಾಗಿದೆ. 

ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶದ ನೋಟೀಸ್ 
ಅರ್ಜಿದಾರರ ಕೋರಿಕೆಯನ್ನು ಪರಿಗಣಿಸಿದೆ , ಪ್ರತಿವಾದಿಯು ಈ ಕೆಳಕಂಡ ಷೆಡ್ಯುಲ್ ಸ್ವತ್ತನ್ನು ಪರಭಾರೆ ಮಾಡದಂತೆ, ಕರ್ನಾಟಕ ಸೌಹಾರ್ದ 
ಸಹಕಾರಿ ಕಾಯ್ದೆ ಕಲಂ 44 (1) ರ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಫಿ ಆದೇಶ ಮಾಡಿ ಆದೇಶಿಸಿದೆ. ಈ ಆದೇಶದ ಬಗ್ಗೆ ಪ್ರತಿವಾದಿಯು ತನ್ನ 
ಆಕ್ಷೇಪಣೆ/ ವಿವರಣೆ ಸಲ್ಲಿಸಲು ಉದ್ದೇಶಿಸಿದ್ದಲ್ಲಿ ಈ ಆದೇಶವನ್ನು ಪಡೆದ ಒಂದು ತಿಂಗಳೊಳಗೆ ಆಕ್ಷೇಪಣೆ/ವಿವರಣೆ ಸಲ್ಲಿಸಲು ಸೂಚಿಸಿದೆ. ತಪ್ಪಿದಲ್ಲಿ ಈ 
ಆದೇಶವನ್ನು ಸ್ಥಿರೀಕರಿಸಲಾಗುವುದು ತಿಳಿಯಿರಿ. 
ಷೆಡ್ಯೂಲ್ ಸ್ವತ್ತು : 
ಸ್ಥಿರಾಸ್ತಿ : 
ಕ್ರಮ 
ಗ್ರಾಮದ ಹೆಸರು ಸರ್ವೆ ಸಂಖ್ಯೆ ವಿಸ್ತೀರ್ಣ 

ಚಕ್ಕುಬಂದಿ 
ಸಂಖ್ಯೆ 

Kyatanamale village, Parashurampura Re Survey Measuring 3 Acres East by : Land of Lakumaiah 
Hobli, Challakere Taluk , Chitradurga 

No. 37/ 1 

23 Guntas West by : Land of Puttaiah S . 
District 

North by : Land of 
Hodohanumappa 
South by : Land of Hanumappa 


೪೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪ , ೨೦೧೬ 


ಭಾಗ ೩ 


ಕ್ರಮ 
ಸಂಖ್ಯೆ 


ಗ್ರಾಮದ ಹೆಸರು 


ಸರ್ವೆ ಸಂಖ್ಯೆ 


ವಿಸ್ತೀರ್ಣ 


ಚಕ್ಕುಬಂದಿ 


Kyatanamale village , Parashurampura 
Hobli, Challakere Taluk , Chitradurga 
District 


Re Survey 
No. 36/3 


Measuring 3 Acres 

23 Guntas 


East by : Land of Hanumanna 
West by : Land of Hanumaiah 
North by : Land of Puttaiah 
South by : Land of Krishnappa 


Kyatanamale village , Parashurampura 
Hobli, Challakere Taluk , Chitradurga 
District 


Re Survey 
No. 39 / 1, 


Measuring 8 Acres 

34 Guntas 


East by : Halla 
West by : Land of Sanna 
Lakumaiah 
North by : Land of Hanumanthaiah 
South by : Land of Dodda 
Hanumanthappa s/o 
Hanumanthappa 


Kyatanamale village , Parashurampura 
Hobli, Challakere Taluk , Chitradurga 
District 


Re Survey 
No . 42/ 2 


Measuring 6 Acres 

6 Guntas 


East by : Land of Hanumanna 
s/o ode hanumappa 
West by : Road and land of 
Chikkanna 
North by : Land of Hiremutt 
South by : Land of Puttanna 


ಈ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ಈ ದಿನ, ದಿನಾಂಕ 09 - 12 - 2015 ರಂದು ನನ್ನ ರುಜು ಹಾಗೂ ಕಛೇರಿಯ ಮುದ್ರೆಯೊಂದಿಗೆ 
ನೀಡಲಾಗಿದೆ. 


PR. 13 
SC . 5 


ಸಹಕಾರಿಗಳ ನಿಬಂಧಕರು, 
ಕರ್ನಾಟಕ ರಾಜ್ಯ , ಬೆಂಗಳೂರು. 


ಸಹಕಾರಿಗಳ ನಿಬಂಧಕರು, ಕರ್ನಾಟಕ ರಾಜ್ಯ , ನಂ .1 , ಅಲಿ ಆಸ್ಕರ್ ರಸ್ತೆ, ಬೆಂಗಳೂರು- 52 ಇವರ ನ್ಯಾಯಾಲಯ 

ದಾವೆ ಸಂಖ್ಯೆ : ಆರ್‌ಸಿಎಸ್ / ಡಿ -4/ ಡಿಐಎಸ್/ಸೌಹಾರ್ದ್/ 09 / 2015 - 16, 


ವಾದಿ 


ಪ್ರತಿವಾದಿಗಳು 


ವೈ , ಕುಮಾರ್ 

ಶ್ರೀ ರಾಮಕೃಷ್ಣಾಚಾರಿ 
ಸಮಾಪನಾಧಿಕಾರಿ , 

ಬಿನ್ ಶ್ರೀರಾಮಾಚಾರಿ 
ಸ್ವಯಂ ಕೃಷಿ ಸೌಹಾರ್ದ ಕ್ರೆಡಿಟ್ ಕೋ - ಆಪರೇಟಿವ್ ನಿ., ಮಾರುತಿ ಲೇ - ಔಟ್ 
ವಿಳಾಸ : 

ವಿರೂಪಾಕ್ಷಾಪುರ ಆರ್ಚ್ ಹತ್ತಿರ 
ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ, 

ಕೊಡಿಗೆಹಳ್ಳಿ 
ನಿರ್ಮಾಣ ಭವನ, ಡಾ|| ರಾಜ್‌ಕುಮಾರ್ ರಸ್ತೆ, 1ನೇ ಬ್ಲಾಕ್, 

ಬೆಂಗಳೂರು- 560072 
ರಾಜಾಜಿನಗರ, ಬೆಂಗಳೂರು- 10 


ವಾದಿಯು ಈ ದಾವೆಯನ್ನು ಪ್ರತಿವಾದಿಯ ವಿರುದ್ಧ ದಾಖಲಿಸಿ ಪ್ರತಿವಾದಿಯು ವಾದಿ ಸಹಕಾರಿಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ 
ಕಾರ್ಯನಿರ್ವಹಿಸಿದ್ದ ಅವಧಿಯಲ್ಲಿ ವಾದಿ ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿದ್ದ ಠೇವಣಿ ಹಣ ಹಾಗೂ ಇತರೆ ನಿಧಿಗಳನ್ನು 
ದುರುಪಯೋಗಪಡಿಸಿಕೊಂಡು ಷೆಡ್ಯುಲ್‌ನಲ್ಲಿ ನಮೂದಿಸಿರುವ ಸ್ವತ್ತುಗಳನ್ನು ಖರೀದಿಸಿರುವುದರಿಂದ ಸದರಿ ಸ್ವತ್ತುಗಳನ್ನು ಸಹಕಾರಿಯ ವಶಕ್ಕೆ ನೀಡಲು 
ಆದೇಶಿಸಬೇಕೆಂದು ಕೋರಿರುತ್ತಾರೆ. 

ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು 
ಪರಭಾರೆ ಮಾಡದಂತೆ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ಹೊರಡಿಸಲು ಕೋರಿ ಅರ್ಜಿ 
ಸಲ್ಲಿಸಿರುತ್ತಾರೆ. 


ಪಿ 


3 


ಅರ್ಜಿದಾರರು ತಮ್ಮ ಕಲಂ 44 ರ ಅರ್ಜಿಯಲ್ಲಿ ವಾದಿ ಸಹಕಾರಿಯನ್ನು ಸಮಾಪನೆಗೊಳಿಸಿದ್ದು, ಪ್ರತಿವಾದಿಗಳು ಸಮಾಪನೆಯಾದ ಆಡಳಿತ 
ಮಂಡಳಿಯ ಸದಸ್ಯರಾಗಿದ್ದರೆಂದು, ಪ್ರತಿವಾದಿಯು ಸಹಕಾರಿಯ ನಿಧಿಗಳಿಂದ ಷೆಡ್ಯುಲ್ ಸ್ವತ್ತನ್ನು ಖರೀದಿಸಿದ್ದಾರೆಂದು ಅರ್ಜಿಯಲ್ಲಿ ಹೇಳಿರುತ್ತಾರೆ. ಹೀಗೆ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪ , ೨೦೧೬ 


ರ್೪ 


ಖರೀದಿಸಿದ ಸದರಿ ಸ್ವತ್ತುನ್ನು ಪ್ರತಿವಾದಿಯು ಪರಭಾರೆ ಮಾಡುವ ಸಾಧ್ಯತೆ ಇರುವ ಕಾರಣ ಸಮಾಪನಾಧಿಕಾರಿಗಳು ಸಹಕಾರಿಯ ಸ್ವತ್ತನ್ನು ಕಾಪಾಡಲು 
ಷೆಡ್ಯುಲ್ ಸ್ವತ್ತುನ್ನು ಅರ್ಜಿದಾರರ ಸಂಸ್ಥೆಗೆ ವರ್ಗಾಯಿಸಲು ಪ್ರತಿವಾದಿಗೆ ನಿರ್ದೇಶನ ನೀಡಲು ಕೋರಿ ದಾವೆ ಹೂಡಿರುವುದಾಗಿ ಅರ್ಜಿಯಲ್ಲಿ ಹೇಳಿರುತ್ತಾರೆ. 
ಷೆಡ್ಯುಲ್ ಸ್ವತ್ತುನ್ನು ಪ್ರತಿವಾದಿಯು ಪರಭಾರೆ ಮಾಡಿದಲ್ಲಿ ಮುಂದೆ ದಾವೆಯನ್ನು ಪರಿಗಣಿಸಿ ಆದೇಶ ಹೊರಡಿಸಿದರೂ ಅದು ನಿರರ್ಥಕವಾಗುವುದಾಗಿ ಹೇಳಿ 
ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿರುತ್ತಾರೆ. 

ವಾದಿ ಪರ ವಕೀಲರು ಹಾಜರಾಗಿ ಕಲಂ 44ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿರುವ ಅರ್ಜಿಯ ಬಗ್ಗೆ ವಾದ 
ಮಂಡಿಸಿರುತ್ತಾರೆ. ಅದನ್ನು ಆಲಿಸಲಾಗಿದೆ. ಅರ್ಜಿದಾರರ ಅರ್ಜಿ ಪುರಸ್ಕರಿಸಲು ಯೋಗ್ಯವಾದುದೆಂದು ಪರಿಗಣಿಸಿ, ಸದರಿ ಪ್ರತಿವಾದಿಯು ಸಹಕಾರಿಯಲ್ಲಿ 
ನಡೆದಿದೆ ಎನ್ನಲಾದ ಅವ್ಯವಹಾರದ ಅವಧಿಯಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆಂದು ಪ್ರತಿಪಾದಿಸಿರುವ ಹಿನ್ನೆಲೆಯಲ್ಲಿ 
ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರಿಗೆ ಸೇರಿದ ಸ್ಥಿರಾಸ್ತಿಯನ್ನು ಕರ್ನಾಟಕ 
ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರ ರೀತ್ಯಾ ಷರತ್ತಿಗೊಳಪಟ್ಟ ತೀರ್ಪು ಪೂರ್ವ ಜಪ್ತಿ ಆದೇಶ ನೀಡುವುದು ಸೂಕ್ತವೆಂದು ಪರಿಗಣಿಸಿ ಈ ನೋಟೀಸ್ 
ಹೊರಡಿಸಲಾಗಿದೆ. 


ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶದ ನೋಟೀಸ್ 


ಅರ್ಜಿದಾರರ ಕೋರಿಕೆಯನ್ನು ಪರಿಗಣಿಸಿದೆ, ಪ್ರತಿವಾದಿಯು ಈ ಕೆಳಕಂಡ ಷೆಡ್ಯುಲ್ ಸ್ವತ್ತನ್ನು ಪರಭಾರೆ ಮಾಡದಂತೆ, ಕರ್ನಾಟಕ ಸೌಹಾರ್ದ 
ಸಹಕಾರಿ ಕಾಯ್ದೆ ಕಲಂ 44 (1) ರ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಪ್ತಿ ಆದೇಶ ಮಾಡಿ ಆದೇಶಿಸಿದೆ. ಈ ಆದೇಶದ ಬಗ್ಗೆ ಪ್ರತಿವಾದಿಯು ತನ್ನ 
ಆಕ್ಷೇಪಣೆ/ ವಿವರಣೆ ಸಲ್ಲಿಸಲು ಉದ್ದೇಶಿಸಿದ್ದಲ್ಲಿ ಈ ಆದೇಶವನ್ನು ಪಡೆದ ಒಂದು ತಿಂಗಳೊಳಗೆ ಆಕ್ಷೇಪಣೆ/ವಿವರಣೆ ಸಲ್ಲಿಸಲು ಸೂಚಿಸಿದೆ. ತಪ್ಪಿದಲ್ಲಿ ಈ 
ಆದೇಶವನ್ನು ಸ್ಥಿರೀಕರಿಸಲಾಗುವುದು ತಿಳಿಯಿರಿ. 
ಷೆಡ್ಯೂಲ್ ಸ್ವತ್ತು : 
ಸ್ಥಿರಾಸ್ತಿ : 


ಕ್ರಮ 


ಗ್ರಾಮದ ಹೆಸರು 


ಸರ್ವೆ ಸಂಖ್ಯೆ 


ವಿಸ್ತೀರ್ಣ 


ಸಂಖ್ಯೆ 


ಚಕ್ಕುಬಂದಿ 


Re Survey 


Measuring 


Gulya village, Dharmapura Hobli, 
Hiriyur Taluk , Chitradurga District 


No. 55 / 8 


11 Acres 6 Guntas 


Eastby : Land of Re Survey 
No . 55 / 2 
West by : Vaddina halla 
North by : Sarkari gomala 
South by : Yalagondanahalli 
village border 


Re Survey 


Gulya village, Dharmapura Hobli, 
Hiriyur Taluk , Chitradurga District 


Measuring 
11 Acres 6 Guntas 


No. 55/ 1, 


East by : Land of Ranganna 
West by : Channel 
North by : Land of Chandranna 
South by : Land of Puttanna 


3 


. 


Survey 


Bidarakere village, Dharmapura Hobli, 
Hiriyur Taluk , Chitradurga District 


No. 38/2b 


Measuring 2 Acres | East by : Land ofKenchanna 
19 Guntas 

West by : Land of Doddanna 
North by : Land of H . Thimmanna 
South by : Land of H . Thimmanna 


4 


Masakal village, Kasaba Hobli, Hiriyur 
Taluk , Chitradurga District 


Re Survey 
No . 375 


Measuring 3 Acres 

6 Guntas 


Eastby : Land of Gurusiddappa 
West by : Land of Poojari 
Rangappa 
North by : Land of Kallappa 
South by : Land of Chikka 
Rangappa 


5 


Re Survey 


| Masakal village, Kasaba Hobli, Hiriyur 

Taluk , Chitradurga District 


Measuring 2 Acres 

19 Guntas 


No . 483 


East by : Land of Gurusiddappa 
West by : Land of Kallappa 
North by : Land of 
Gudlihanumappa 
South by : Re Survey No . 175 


೪೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 


ಭಾಗ ೩ 


6 


Re Survey 


Ambalagere village, Dharmapura 
Hobli, Hiriyur Taluk , Chitradurga 
District 


Measuring 1 Acres 

1 Guntas 


No . 303 / 2 


East by : Land of Sira Seemae 
pathanna 
West by : Land of Angadi 
veeranna 
North by : PWD Road 
South by : Land of Buden sab 


7 


. 


Siddlaihnakote , Dharmapura Hobli, 
Hiriyur Taluk , Chitradurga District 


Re Survey 
No. 86/12 


Measuring 00 - 30 

Guntas 


East by : Land of Nirmalamma 
West by : Land of D .K . 
Chandrappa 
North by : Land of Girsh 
South by : Road 


Re Survey 


Tore Obenahalli village , Dharmapura 
Hobli , Hiriyur Taluk , Chitradurga 
District 


Measuring 5 Acres 

28 Guntas 


No. 128 


East by : Land of Sira seemae 
pathanna 
West by : Land of Angadi 
veeranna 
North by : Land of PWD Road 
South by : Land of Buden sab 


ಈ ತೀರ್ಪು ಪೂರ್ವ ಜಫಿ ಆದೇಶವನ್ನು ಈ ದಿನ, ದಿನಾಂಕ 09 -12 - 2015 ರಂದು ನನ್ನ ರುಜು ಹಾಗೂ ಕಛೇರಿಯ ಮುದ್ರೆಯೊಂದಿಗೆ 
ನೀಡಲಾಗಿದೆ. 


PR, 14 
SC. 5 


ಸಹಕಾರಿಗಳ ನಿಬಂಧಕರು , 
ಕರ್ನಾಟಕ ರಾಜ್ಯ , ಬೆಂಗಳೂರು. 


ಸಹಕಾರಿಗಳ ನಿಬಂಧಕರು, ಕರ್ನಾಟಕ ರಾಜ್ಯ , ನಂ .1, ಅಲಿ ಆಸ್ಕರ್‌ ರಸ್ತೆ, 

ಬೆಂಗಳೂರು-52 ಇವರ ನ್ಯಾಯಾಲಯ 
ದಾವೆ ಸಂಖ್ಯೆ : ಆರ್‌ಸಿಎಸ್ / ಡಿ- 4/ ಡಿಐಎಸ್/ ಸೌಹಾರ್ದ್ / 08 / 2015 - 16 , 


ವಾದಿ 


ಪ್ರತಿವಾದಿಗಳು 


ವೈ . ಕುಮಾರ್ 

ಶ್ರೀ ಮುರಳಿ, ಎಂ . 
ಸಮಾಪನಾಧಿಕಾರಿ , 

ಬಿನ್ ಲೇಟ್ ಮುನಿಸ್ವಾಮಿ , 
ಸ್ವಯಂ ಕೃಷಿ ಸೌಹಾರ್ದ ಕ್ರೆಡಿಟ್ ಕೋ - ಆಪರೇಟಿವ್ ನಿ., ಕೋಡಿಹಳ್ಳಿ ಗ್ರಾಮ , 
ವಿಳಾಸ : 

ನಿಡುವಳ್ಳಿ ಅಂಚೆ , 
ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ, 

ಹೊಸಕೋಟೆ ತಾಲ್ಲೂಕು, 
ನಿರ್ಮಾಣ ಭವನ, ಡಾ || ರಾಜ್‌ಕುಮಾರ್‌ ರಸ್ತೆ, 1ನೇ ಬ್ಲಾಕ್, 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ರಾಜಾಜಿನಗರ, ಬೆಂಗಳೂರು-10 


ವಾದಿಯು ಈ ದಾವೆಯನ್ನು ಪ್ರತಿವಾದಿಯ ವಿರುದ್ಧ ದಾಖಲಿಸಿ ಪ್ರತಿವಾದಿಯು ವಾದಿ ಸಹಕಾರಿಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ 
ಕಾರ್ಯನಿರ್ವಹಿಸಿದ್ದ ಅವಧಿಯಲ್ಲಿ ವಾದಿ ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿದ್ದ ಠೇವಣಿ ಹಣ ಹಾಗೂ ಇತರೆ ನಿಧಿಗಳನ್ನು 
ದುರುಪಯೋಗಪಡಿಸಿಕೊಂಡು ಷೆಡ್ಯುಲ್‌ನಲ್ಲಿ ನಮೂದಿಸಿರುವ ಸ್ವತ್ತುಗಳನ್ನು ಖರೀದಿಸಿರುವುದರಿಂದ ಸದರಿ ಸ್ವತ್ತುಗಳನ್ನು ಸಹಕಾರಿಯ ವಶಕ್ಕೆ ನೀಡಲು 
ಆದೇಶಿಸಬೇಕೆಂದು ಕೋರಿರುತ್ತಾರೆ . 

ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು 
ಪರಭಾರೆ ಮಾಡದಂತೆ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ಹೊರಡಿಸಲು ಕೋರಿ ಅರ್ಜಿ 
ಸಲ್ಲಿಸಿರುತ್ತಾರೆ. 

ಅರ್ಜಿದಾರರು ತಮ್ಮ ಕಲಂ 44 ರ ಅರ್ಜಿಯಲ್ಲಿ ವಾದಿ ಸಹಕಾರಿಯನ್ನು ಸಮಾಪನೆಗೊಳಿಸಿದ್ದು, ಪ್ರತಿವಾದಿಗಳು ಸಮಾಪನೆಯಾದ ಆಡಳಿತ 
ಮಂಡಳಿಯ ಸದಸ್ಯರಾಗಿದ್ದರೆಂದು, ಪ್ರತಿವಾದಿಯು ಸಹಕಾರಿಯ ನಿಧಿಗೆ 
ಖರೀದಿಸಿದ ಸದರಿ ಸ್ವತ್ತುನ್ನು ಪ್ರತಿವಾದಿಯು ಪರಭಾರೆ ಮಾಡುವ ಸಾಧ್ಯತೆ ಇರುವ ಕಾರಣ ಸಮಾಪನಾಧಿಕಾರಿಗಳು ಸಹಕಾರಿಯ ಸ್ವತ್ತುನ್ನು ಕಾಪಾಡಲು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೪ , ೨೦೧೬ 


೪೯೫ 


ಷೆಡ್ಯುಲ್ ಸ್ವತ್ತುನ್ನು ಅರ್ಜಿದಾರರ ಸಂಸ್ಥೆಗೆ ವರ್ಗಾಯಿಸಲು ಪ್ರತಿವಾದಿಗೆ ನಿರ್ದೇಶನ ನೀಡಲು ಕೋರಿ ದಾವೆ ಹೂಡಿರುವುದಾಗಿ ಅರ್ಜಿಯಲ್ಲಿ ಹೇಳಿರುತ್ತಾರೆ. 
ಷೆಡ್ಯುಲ್ ಸ್ವತ್ತುನ್ನು ಪ್ರತಿವಾದಿಯು ಪರಭಾರೆ ಮಾಡಿದಲ್ಲಿ ಮುಂದೆ ದಾವೆಯನ್ನು ಪರಿಗಣಿಸಿ ಆದೇಶ ಹೊರಡಿಸಿದರೂ ಅದು ನಿರರ್ಥಕವಾಗುವುದಾಗಿ ಹೇಳಿ 
ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿರುತ್ತಾರೆ. 

ವಾದಿ ಪರ ವಕೀಲರು ಹಾಜರಾಗಿ ಕಲಂ 44ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿರುವ ಅರ್ಜಿಯ ಬಗ್ಗೆ ವಾದ 
ಮಂಡಿಸಿರುತ್ತಾರೆ. ಅದನ್ನು ಆಲಿಸಲಾಗಿದೆ. ಅರ್ಜಿದಾರರ ಅರ್ಜಿ ಪುರಸ್ಕರಿಸಲು ಯೋಗ್ಯವಾದುದೆಂದು ಪರಿಗಣಿಸಿ , ಸದರಿ ಪ್ರತಿವಾದಿಯು ಸಹಕಾರಿಯಲ್ಲಿ 
ನಡೆದಿದೆ ಎನ್ನಲಾದ ಅವ್ಯವಹಾರದ ಅವಧಿಯಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆಂದು ಪ್ರತಿಪಾದಿಸಿರುವ ಹಿನ್ನೆಲೆಯಲ್ಲಿ 
ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರಿಗೆ ಸೇರಿದ ಸ್ಥಿರಾಸ್ತಿಯನ್ನು ಕರ್ನಾಟಕ 
ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರ ರೀತ್ಯಾ ಷರತ್ತಿಗೊಳಪಟ್ಟ ತೀರ್ಪು ಪೂರ್ವ ಜಪ್ತಿ ಆದೇಶ ನೀಡುವುದು ಸೂಕ್ತವೆಂದು ಪರಿಗಣಿಸಿ ಈ ನೋಟೀಸ್ 
ಹೊರಡಿಸಲಾಗಿದೆ. 


ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶದ ನೋಟೀಸ್ 
ಅರ್ಜಿದಾರರ ಕೋರಿಕೆಯನ್ನು ಪರಿಗಣಿಸಿದೆ, ಪ್ರತಿವಾದಿಯು ಈ ಕೆಳಕಂಡ ಷೆಡ್ಯುಲ್ ಸ್ವತ್ತನ್ನು ಪರಭಾರೆ ಮಾಡದಂತೆ, ಕರ್ನಾಟಕ ಸೌಹಾರ್ದ 
ಸಹಕಾರಿ ಕಾಯ್ದೆ ಕಲಂ 44 (1) ರ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಪ್ತಿ ಆದೇಶ ಮಾಡಿ ಆದೇಶಿಸಿದೆ. ಈ ಆದೇಶದ ಬಗ್ಗೆ ಪ್ರತಿವಾದಿಯು ತನ್ನ 
ಆಕ್ಷೇಪಣೆ/ ವಿವರಣೆ ಸಲ್ಲಿಸಲು ಉದ್ದೇಶಿಸಿದ್ದಲ್ಲಿ ಈ ಆದೇಶವನ್ನು ಪಡೆದ ಒಂದು ತಿಂಗಳೊಳಗೆ ಆಕ್ಷೇಪಣೆ/ವಿವರಣೆ ಸಲ್ಲಿಸಲು ಸೂಚಿಸಿದೆ. ತಪ್ಪಿದಲ್ಲಿ ಈ 
ಆದೇಶವನ್ನು ಸ್ಥಿರೀಕರಿಸಲಾಗುವುದು ತಿಳಿಯಿರಿ. 
ಷೆಡ್ಯೂಲ್ ಸ್ವತ್ತು : 
ಸ್ಥಿರಾಸ್ತಿ : 


ಕ್ರಮ 


ಗ್ರಾಮದ ಹೆಸರು 


ಸರ್ವೆ ಸಂಖ್ಯೆ 


ಚಕ್ಕುಬಂದಿ 


ಸಂಖ್ಯೆ 


ವಿಸ್ತೀರ್ಣ 


Shiddalayana kote village , 
Dharmapura Hobli , Hiriyur Taluk , 
Chitradurga District 


Survey 
No. 77 / 4a 


Measuring 4 Acres East by : Land ofHanumanthappa 
11 Guntas 

West by : Land of Junganna 

Survey No. 83 
Measuring 1 Acres North by : Nala 
30 Guntas 

South by : Land of B .K . Giriyappa 


Survey 
No . 7771 


Survey 


Kyatanamale village , 
Parashuramapura Hobli, Challakere 
Taluk , Chitradurga District 


| Measuring 6 Acres 

10 Guntas 


No. 28 / 2 


East by : Survey No. 29 
West by : Survey No. 49 
North by : Survey No. 28/1 
South by : Survey No. 28/3 


3 


. 


Kyatanamale village , 
Parashuramapura Hobli, Challakere 
Taluk , Chitradurga District 


Survey 
No. 29 P4 


Measuring 7 Acres 

00 Guntas 


East by : Survey No . 32 & 31 
West by : Survey No . 27 
North by : Channel 
South by : Survey No. 29 P3 


Kyatanamale village , 
Parashuramapura Hobli, Challakere 
Taluk , Chitradurga District 


Survey 
No. 34 P2 


Measuring 3 Acres | East by : Survey No . 33 
38 Guntas West by : Survey No . 29 

Hanumakka , Mahadevappa & 
sanna hanumappas property 
North by : Survey No. 29 & 39 
South by : Guliya village road 


Kyatanamale village , 
Parashuramapura Hobli, Challakere 
Taluk , Chitradurga District 


Survey 
No. 30 P3 


Measuring 5 Acres 

30 Guntas 


Eastby : Kodihalla 
West by : Survey No. 29 | 
North by : Survey No. 30 P4 
South by : Survey No. 30 P2 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 


ಭಾಗ ೩ 


ಕ್ರಮ 


ಗ್ರಾಮದ ಹೆಸರು 


ಸರ್ವೆ ಸಂಖ್ಯೆ 


ವಿಸ್ತೀರ್ಣ 


ಚಕ್ಕುಬಂದಿ 


ಸಂಖ್ಯೆ 


6 


Kyatanamale village , 
Parashuramapura Hobli, Challakere 
Taluk , Chitradurga District 


Survey 
No. 34 P1 


Measuring 7 Acres 

35 Guntas 


East by : Survey No. 33 
West by : Survey No . 28 
North by : Survey No. 32 
South by : Hanumakka , 
Mahadevappa & sanna 
hanumappas & Survey No . 34 P2 


7 


Kyatanamale village , 
Parashuramapura Hobli, Challakere 
Taluk, Chitradurga District 


Survey 
No . 31 


Measuring 4 Acres 

25 Guntas 


Eastby : Channel 
West by : Survey No. 29 
North by : Survey No. 30 
South by : Survey No. 32 


Kyatanamale village , 
Parashuramapura Hobli, Challakere 
Taluk , Chitradurga District 


Survey 
No . 30 P2 


Measuring 5 Acres 

30 Guntas 


East by : Kodihalla 
West by : Rangappas land 
North by : Survey No . 30 P3 
South by : Survey No. 30 P1 


Survey 


Kyatanamale village , 
Parashuramapura Hobli, Challakere 
Taluk , Chitradurga District 


Measuring 1 Acres 

24 Guntas 


No . 30 P4 


East by : Channel 
West by : River 
North by : River 
South by : Survey No. 29 


10 


Survey 


Kyatanamale village , 
Parashuramapura Hobli, Challakere 
Taluk, Chitradurga District 


Measuring 6 Acres 

20 Guntas 


No . 30 P1 


East by : Channel 
West by : Rangappa 
North by : Govindappa 
South by : Channel 


11 


Survey 


Ambalagere village , Dharmapura 
Hobli, HiriyurTaluk , Chitradurga District 


Measuring 2 Acres 

29 Guntas 


No. 193 


East by : Road 
West by : Land of Ramegowda 
North by : Land of Bhadranna 
South by : Land of Ranganath & 

Govindappa 


12 


Ambalagere village , Dharmapura 
Hobli, HiriyurTaluk , Chitradurga District 


Survey 
No. 188 / 1 


Measuring 1 Acres 

21 Guntas 


East by : Land of Ramajja 
West by : Land of Ningappa 
North by : Land of Gali sab 
South by : Land of Girappa 


Ambalagere village , Dharmapura 
Hobli, Hiriyur Taluk , Chitradurga District 


Survey 
No . 252 


Measuring 3 Acres 

35 Guntas 


East by : Land of Papajja 
West by : Land of siddappa 
North by : Land of Jadgi 

Thimmanna 


South by : Land ofMahalingappa 


14 


Survey 


Bidarakere village , Dharmapura Hobli, 
HiriyurTaluk , Chitradurga District 


Measuring 4 Acres 

26 Guntas 


No. 48 


East by : Land of H . Puttaiah 
West by : Sy . No . 41/2 land & 

Road 
North by : Land of H . Kariyappa 
South by : Land of H . Puttaiah 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೪ , ೨೦೧೬ 


೪೯೭ 


ಕ್ರಮ 
ಸಂಖ್ಯೆ 


ಗ್ರಾಮದ ಹೆಸರು 


ಸರ್ವೆ ಸಂಖ್ಯೆ 


ವಿಸ್ತೀರ್ಣ 


ಚಕ್ಕುಬಂದಿ 


- 15 | 


Bidarakere village, Dharmapura Hobli, 
HiriyurTaluk , Chitradurga District 


Survey 
No. 209 / 2 


Measuring 1 Acres 

2 Guntas 


East by : Land of Hanumanthappa 
West by : Land of Narasimhappa 
North by : Halla 
South by : Land of Dasappa & 
Sannirappa 


ಈ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ಈ ದಿನ, ದಿನಾಂಕ 09 - 12 - 2015 ರಂದು ನನ್ನ ರುಜು ಹಾಗೂ ಕಛೇರಿಯ ಮುದ್ರೆಯೊಂದಿಗೆ 
ನೀಡಲಾಗಿದೆ. 
PR . 15 

ಸಹಕಾರಿಗಳ ನಿಬಂಧಕರು, 
SC. 5 

ಕರ್ನಾಟಕ ರಾಜ್ಯ , ಬೆಂಗಳೂರು. 


OFFICE OF THE DISTRICT & SESSIONS JUDGE, UDUPI 

NOTIFICATION 

No . ADMN / 7335 / 2015 /11 -12 - 2015 , Dated 10-12- 2015 
Smt. C .A . Vijayalakshmi, Chief Administrative Officer , District Court , Udupi is permitted to surrender the earned leave for 15 
days i.e ., from 16 - 10 -2015 to 30 - 10 -2015 (b .d.i.) for enchashment benefit for the Calendar year 2015 . 

She shall be paid pay and allowance admissible for the period of leave so surrendered at the rate of 1/30th of the monthly pay 
and allowances for each day of leave surrendered as per the provisions contained in G .O . No . FD 3 SRS 95 , dated 27 - 3- 1995 and G . O . 
No . FD SRS 2000 , dated 26 - 12 -2000 and addendum dated 28 -03- 2001 to that G . O . and G .O . No . FD 5 SENISE 2014 
Dated 27 .11 .2014, 

SHIVASHANKAR B . AMARANNAVAR 
PR. 18 

Prl. District and Sessions Judge , 

UDUPI. 
ಸಹಕಾರಿಗಳ ನಿಬಂಧಕರು, ಕರ್ನಾಟಕ ರಾಜ್ಯ ನಂ .1, ಆಲಿ ಆಸ್ಕರ್ ರಸ್ತೆ, 

ಬೆಂಗಳೂರು- 52 ಇವರ ನ್ಯಾಯಾಲಯ 
ದಾವೆ ಸಂಖ್ಯೆ : ಆರ್‌ಸಿಎಸ್ / ಡಿ -4 /ಸೌಹಾರ್ದ್/947 / 2015 -16 


ವಾದಿ 


ಪ್ರತಿವಾದಿಗಳು 


SRI K . S . RAMAMURTHY, 


CHIEF EXECUTIVE OFFICER , 
SURABHI SOUHARDHA CREDIT CO -OP LTD ., 
NO . 270, 1ST FLOOR , SAIRAM COMPLEX, 
5TH CROSS, 5TH BLOCK KATHRIGUPPE, 
BSK 3RD STAGE , BENGALURU -85 


1. SRIRAGHAVENDRA T. K . 
S /O KRISHNAMURTHY T .R . 
NO . 198 ,KUMBAR STREET , 
K .R .PURAM , BENGALURU -36 
ALSO AT : 
SRIRAGHAVENDRA T.K . 
NO . 3 /1, 18TH CROSS , LAKSHMIPURAM , 
ULSOOR , C .M .H . ROAD , 
BENGALURU -38 
2. SRIRAGHAVENDRA B.V . 
S/ O VEERABHADRA GOWDA, 
NO. 1215, 22ND MAIN , 
H . SS. R. LAYOUT, 
BENGALURU -560102 


ವಾದಿಯು ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997ರ ಕಲಂ 39 ರಡಿ ದಾವೆ ದಾಖಲಿಸಿ ಪ್ರತಿವಾದಿಗಳಿಂದ ವಾದಿಗೆ ದಿನಾಂಕ 
28 - 09 - 2015 ಕ್ಕೆ ವಸೂಲಾಗಬೇಕಾಗಿರುವ ರೂ . 1,05 ,80,592/ - ಗಳನ್ನು ಶೇ . 18 ಬಡ್ಡಿ ಮತ್ತು ಶೇ . 2ರ ಸುಸ್ತಿ ಬಡ್ಡಿ ಯೊಂದಿಗೆ ವಸೂಲಿ ಮಾಡಲು ಡಿಕ್ಕಿ 
ನೀಡಲು ಕೋರಿರುತ್ತಾರೆ. ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997ರ ಕಲಂ 44ರಡಿ ಅರ್ಜಿ ಸಲ್ಲಿಸಿ ಪ್ರತಿವಾದಿಗಳ ಷೆಡ್ಯೂಲ್ ಸ್ವತ್ತನ್ನು ತೀರ್ಪು 


೪೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 


ಭಾಗ ೩ 


ಪೂರ್ವ ಜಪ್ತಿಗೊಳಪಡಿಸಿ ಆದೇಶ ಹೊರಡಿಸಲು ಕೋರಿರುತ್ತಾರೆ. ವಾದಿ ಪರ ಪಿ.ಕೆ. ವೆಂಕಟೇಶ್‌ಪ್ರಸಾದ್, ವಕೀಲರು ನಂ . 116 /6 , 1ನೇ ಮಹಡಿ , 
11ನೇ ಕ್ರಾಸ್, ಮಾರ್ಗೋಸಾ ರಸ್ತೆ, ಯೂನಿಯನ್ ಬ್ಯಾಂಕ್ ಹತ್ತಿರ, ಮಲ್ಲೇಶ್ವರಂ , ಬೆಂಗಳೂರು- 03 ಇವರು ವಕಾಲತ್ತು ಸಲ್ಲಿಸಿರುತ್ತಾರೆ. 

ವಾದಿ ಪರ ವಕೀಲರು ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿರುವ 
ಅರ್ಜಿ , ವಾದಿಯ ದಾವಾ ಅರ್ಜಿಯಲ್ಲಿ ಪ್ರತಿವಾದಿಗಳು ವಾದಿ ಸಂಸ್ಥೆಯ ಸದಸ್ಯರಾಗಿದ್ದು ಕನ್ಸಕ್ಷನ್‌ಗಾಗಿ ವಾದಿ ಸಂಸ್ಥೆಗೆ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದ್ದು. 
ದಿನಾಂಕ 11 - 01 - 2014 ರಂದು ರೂ . 1,00,00,000/ - ಒಂದು ಕೋಟಿ ಸಾಲ ಪಡೆದಿದ್ದು, ಈ ಸಾಲಕ್ಕೆ ಷೆಡ್ಯೂಲ್ ಸ್ವತ್ತನ್ನು ಆಧಾರ ಮಾಡಿರುತ್ತಾರೆಂದು 
ಹೇಳಿರುತ್ತಾರೆ. ಪ್ರತಿವಾದಿಗಳು ಸಾಲ ತೀರುವಳಿ ಮಾಡದೇ ಸುಸ್ತಿದಾರರಾಗಿದ್ದು, ಸಾಲ ವಸೂಲಾತಿಗಾಗಿ ದಾವೆ ಹೂಡಲಾಗಿದೆಯೆಂದು, ಷೆಡ್ಯೂಲ್ ಸ್ವತ್ತನ್ನು 
ಪ್ರತಿವಾದಿಗಳು ಪರಬಾರೆ ಮಾಡುವ/ವಿಲೇ ಮಾಡುವ ಉದ್ದೇಶ ಹೊಂದಿದ್ದು, ಅದನ್ನು ವಿಲೇ ಮಾಡಿದಲ್ಲಿ ಈ ದಾವೆಯಲ್ಲಿ ಮುಂದೆ ಆದೇಶ 

ಣ ವಸೂಲಿ ಮಾಡಿಕೊಳ್ಳಲು ತೊಂದರೆಯಾಗುವುದರಿಂದ, ಅದನ್ನು ವಿಲೇ ಮಾಡಲು ಸಾಧ್ಯವಾಗದಂತೆ ತೀರ್ಪು 
ಪೂರ್ವ ಜಫಿ ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ. 


ವಾ ಅರ್ಜಿ , ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರಡಿ ತೀರ್ಪು ಪೂರ್ವ ಜಫಿ ಆದೇಶ ಹೊರಡಿಸಲು ಸಲ್ಲಿಸಿರುವ 
ಅರ್ಜಿ ಹಾಗೂ ಅರ್ಜಿಯೊಂದಿಗೆ ಸಲ್ಲಿಸಿರುವ ದಾಖಲೆಗಳು ಇವುಗಳನ್ನು ಪರಿಶೀಲಿಸಿ ಷೆಡೂಲ್ ಸತನ್ನು ಪ್ರತಿವಾದಿಗಳು ವಿಲೇ ಮಾಡಿದಲ್ಲಿ ಪ್ರತಿವಾದಿಯ 
ವಿರುದ್ಧ ದಾವೆಯಲ್ಲಿ ಡಿಕ್ರಿ ನೀಡಿದರೂ ಅದನ್ನು ಜಾರಿ ಮಾಡಲು ಸಾಧ್ಯವಿಲ್ಲದಂತಾಗುವುದೆಂಬ ವಾದಿಯ ಕೋರಿಕೆ ಪರಿಗಣಿಸಿ , ಪ್ರತಿವಾದಿಯವರಿಗೆ ಸೇರಿದ 
ಸ್ಥಿರಾಸ್ತಿಯನ್ನು ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರಡಿ ರೀತ್ಯಾ ತೀರ್ಪು ಪೂರ್ವ ಜಪ್ತಿ ಆದೇಶ ನೀಡುವುದು ಸೂಕ್ತವೆಂದು ಪರಿಗಣಿಸಿ ಈ 
ನೋಟೀಸ್ ಹೊರಡಿಸಲಾಗಿದೆ. 


ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರಡಿ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಪ್ತಿ ಆದೇಶದ ನೋಟೀಸ್ 


ಅರ್ಜಿದಾರರ ಕೋರಿಕೆಯನ್ನು ಪರಿಗಣಿಸಿದೆ , ಪ್ರತಿವಾದಿಯು ಈ ಕೆಳಕಂಡ ಷೆಡ್ಯುಲ್ ಸ್ವತ್ತನ್ನು ಪರಭಾರೆ ಮಾಡದಂತೆ, ಕರ್ನಾಟಕ ಸೌಹಾರ್ದ 
ಸಹಕಾರಿ ಕಾಯ್ದೆ ಕಲಂ 44(1) ರ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಪ್ತಿ ಆದೇಶ ಮಾಡಿ ಆದೇಶಿಸಿದೆ. ಪ್ರತಿವಾದಿಯು ಈ ಆದೇಶವನ್ನು 
ತೆರವುಗೊಳಿಸಲು ಇಚ್ಛಿಸಿದಲ್ಲಿ ರೂ . 1,05,80,592/ - ಗಳನ್ನು ವಾದಿ ಯಲ್ಲಿ ಭದ್ರತೆಗಾಗಿ ಠೇವಣಿ ಮಾಡಿ, ಠೇವಣಿ ಮಾಡಿದ ದಾಖಲೆಯನ್ನು ಈ 
ನೋಟೀಸು ಪಡೆದ 30 ದಿವಸಗಳೊಳಗಾಗಿ ಸಲ್ಲಿಸತಕ್ಕದ್ದು. ತಪ್ಪಿದಲ್ಲಿ ಈ ಆದೇಶವನ್ನು ಸ್ಥಿರೀಕರಿಸಲಾಗುವುದು. 


ಷೆಡ್ಯೂಲ್ ಎ ಸ್ವತ್ತು : 
ಸ್ಥಿರಾಸ್ತಿ : 

All that pice and parcel of the Immovable property having Ground & 3 Floors built on site No. 4 Municipal No . 10 situated at 1st 
Cross, Doopanahalli, HAL II Stage, Bengaluru Ward No. 72, coming under the Jurisdiction of BBMP Bangalore measuring East to West 
30 feet & North to South 50 feet totally measuring 1500 sq. feet bounded on the 


East by ------- -----property No . 3 


West by ------------property No. 5 
North by ----------25 feet Road 
South by---------- Narasimhachars property 


ಷೆಡ್ಯೂಲ್ ಬಿ ಸ್ವತ್ತು : 
ಸ್ಥಿರಾಸ್ತಿ : 

All that pice and parcel of the Immovable property vacant site No . 1 Khata No . 123 situated in CANARA RESIDENCY at 
converted Sy No. 111/3, 112/1, & 113 Harapanahalli village , Jigani Hobli, Anekal Tq ., Bengaluru District measuring East to West 50 feet 
& North to South 68.5 feet totally measuring 3425 sq . feetbounded on the 


East by ------------ Site No . 59 
West by------------ Road 
North by ---------- Road 
South by ---------- Site No. 2 


ಈ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ಈ ದಿನ, ದಿನಾಂಕ 14 - 12 - 2015 ರಂದು ನನ್ನ ರುಜು ಹಾಗೂ ಕಛೇರಿಯ ಮೊಹನ್ಸಿಶಿಯೊಂದಿಗೆ 
ನೀಡಲಾಗಿದೆ. 
PR . 19 

ಸಹಕಾರ ಸಂಘಗಳ ನಿಬಂಧಕರು, 
SC. 5 

ಕರ್ನಾಟಕ ರಾಜ್ಯ , ಬೆಂಗಳೂರು. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪ , ೨೦೧೬ 


೪೯೯ 


ನಗರಾಭಿವೃದ್ಧಿ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ನಅಇ 141 ಬಿಎಂಆರ್ 2015, ಬೆಂಗಳೂರು ದಿನಾಂಕ: 08- 12 -2015. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನಅಇ 63 ಟಿಟಿಪಿ 96 , ದಿನಾಂಕ:27 - 01 - 1997 ಮತ್ತು ನಅಇ 134 ಬೆಂರೂಪ್ರಾ 2006, ದಿನಾಂಕ:15 - 02 - 2007 
ರನ್ವಯ ಘೋಷಿಸಲಾಗಿರುವ ನೆಲಮಂಗಲ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಅಧಿನಿಯಮ 1961ರ 
ಕಲಂ 4( ಎ)(1) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಕರ್ನಾಟಕ ಸರ್ಕಾರವು ದಿನಾಂಕ:08 - 12 -2015 ರಿಂದ ಜಾರಿಗೆ ಬರುವಂತೆ 
ದೊಡ್ಡಬಳ್ಳಾಪುರ ತಾಲ್ಲೂಕು, ಮಧುರೆ ಹೋಬಳಿಯ 37 ಗ್ರಾಮಗಳನ್ನು ಹೆಚ್ಚುವರಿಯಾಗಿ ಸೇರಿಸಿ ಸ್ಥಳೀಯ ಯೋಜನಾ ಪ್ರದೇಶವನ್ನು ವಿಸ್ತರಿಸಲಾಗಿದೆ. ಈಗ 
ಪ್ರಸ್ತುತ ಹೊಸದಾಗಿ ಸೇರ್ಪಡೆಯಾಗಿರುವ ಗ್ರಾಮಗಳು ಹಾಗೂ ಹಾಲಿ ಇದ್ದ 345 ಗ್ರಾಮಗಳನ್ನು ಒಳಗೊಂಡ ಸ್ಥಳೀಯ ಯೋಜನಾ ಪ್ರದೇಶದ ವಿವರಗಳನ್ನು 
ಅನುಬಂಧ -1 ರಲ್ಲಿ ನೀಡಲಾಗಿದೆ. ಹಾಗೆಯೇ ಅನುಬಂಧ- 2 ರಲ್ಲಿ ವಿಸ್ತರಿತ ಸ್ಥಳೀಯ ಯೋಜನಾ ಪ್ರದೇಶದ ಎಲ್ಲೆಯ ವಿವರಣೆಯನ್ನು ನಮೂದಿಸಲಾಗಿದೆ. 

ಸದರಿ ವಿಸ್ತರಿತ ಸ್ಥಳೀಯ ಯೋಜನಾ ಪ್ರದೇಶವನ್ನು ವ್ಯವಸಾಯ ವಲಯವೆಂದು ಪರಿಗಣಿಸಲು ಹಾಗೂ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ 
ಯೋಜನಾ ಕಾಯ್ದೆ 1961ರ ಕಲಂ 4 ( ಎ)( 4) ರಲ್ಲಿನ ಅವಕಾಶದನ್ವಯ ವಿಸ್ತರಿತ ಪ್ರದೇಶದಲ್ಲಿ ಈಗಾಗಲೇ ಸಕ್ಷಮ ಪ್ರಾಧಿಕಾರಗಳಿಂದ ಅನುಮೋದನೆ 
ನೀಡಿರುವ ಹಾಗೂ ಭೂ ಅನ್ಯಕ್ರಾಂತಗೊಂಡಿರುವ ಪ್ರಕರಣಗಳನ್ನು ಸಂರಕ್ಷಿಸಿ ಚಾಲ್ತಿಯಲ್ಲಿರುವ ವಲಯ ನಿಯಮಾವಳಿಗಳನ್ನು ಮಹಾಯೋಜನೆಯನ್ನು 
ಪರಿಷ್ಕರಿಸಿ ಅನುಮೋದನೆಯನ್ನು ಪಡೆಯುವವರೆಗೂ ಅಳವಡಿಸಬಹುದಾಗಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್ . ನರಸಿಂಹಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 

ಅನುಬಂಧ - 1 
LIST OF VILLAGES IN THE NELAMANGALA LOCAL PLANNING AREA 

NELAMANGALA TALUK , BENGALURU RURAL DISTRICT 


SL . 


POPULATION 


VILLAGE NAME 


AREA in Hactaer 
(as per Notification ) 


HOBLI 


No. 


Adihosahalli 


Thymagondulu 


100 . 2807 
397 ,1633 


( 2011) 
336 
1239 
263 


Sompura 


71. 4014 


_ Kasaba ( Nelamangala ) 


46 . 1478 


Kasaba (Nelamangala ) 


Agalakuppa 
Agasarahalli 
Ahobalapalya 
Aladahalli 
Alunaikanahalli 
Ananthapura 


55 . 1552 


Sompura 


51 | 


72 . 8804 


302 


24 . 5552 


59 . 8743 


116. 2284 


286 
480 
256 


- 10 | 


156. 7842 


11 


100 . 4537 


1012 


12 


Ananthapura 
Appagondanahalli 
Aralasandra 
Araledibba 
Arasinakunte 
Arebommanahalli 
Arjunabettahalli 
Avalakuppe 
Aavverahalli 


493 .5120 


10567 
547 


293 .8954 


220 .4187 


398 


Thymagondulu 
Thymagondulu 
Kasaba (Nelamangala ) 
Thymagondulu 
Kasaba (Nelamangala ) 
Kasaba (Nelamangala) 
Kasaba (Nelamangala ) 
Thymagondulu 
Kasaba (Nelamangala) 
Kasaba (Nelamangala ) 
Sompura 
Kasaba (Nelamangala ) 
Thymagondulu 
Kasaba (Nelamangala ) 
Sompura 
Kasaba (Nelamangala ) 
Sompura 
Kasaba (Nelamangala ) 


184 . 5774 


398 


244 . 8449 


319 


Balaguruvanapalya 


31 . 7021 


Ballagere 


453 . 0223 


749 


297 . 8411 


512 


Banasavadi 
Baragoor 
Bardi 


564 . 6159 


632 


510. 2728 


1258 


300 . 2814 


Bargenahalli 
Basavanahalli 


1067 
6428 


220 .6273 


3300 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪ , ೨೦೧೬ 


ಭಾಗ ೩ 


SL . 


No. 


VILLAGE NAME 


AREA in Hactaer 
(as per Notification ) 


HOBLI 


POPULATION 

(2011) 
197 


24 


| Basavapatna 


Sompura 


25 


182.4039 
378.0685 
59. 8139 


Sompura 


907 


26 


Sompura 


169 


Benchanahalli 
Bennegere 
Bettadahosahalli 
Bettahalli 


27 


102. 5697 


196 .5878 


87 
620 
450 


100 .2360 


81. 0571 


237 


28 
29 
30 
31 
32 
33 
34 


231. 2133 


Sompura 
Kasaba (Nelamangala) 
Sompura 
Kasaba (Nelamangala ) 
Kasaba (Nelamangala ) 
Kasaba (Nelamangala) 
Thymagondulu 
Kasaba (Nelamangala) 
Sompura 


Bharathipura 
Bhattarahalli 
Bhavikere 
Bhoosandra 
Bidalur 
Bidanapalya 


863 


240 . 9404 


334 


690 


188 .6571 
68 .5681 
356 . 2845 


157 
1359 


35 


Billanakote 


107 .7224 


Sompura 


239 


315 


36 
37 
38 
39 


254 .8482 
162.2788 


395 


Biragondanahalli 
Biragundanahalli 
Bolamaranahalli 
Bolamaranahalli 
Bommanahalli 
Budihal 


200 .0110 


317 


40 


183. 1408 


1413 
1129 


296 .4479 


228 .4427 


667 


Thymagondulu 
Kasaba (Nelamangala ) 
Kasaba (Nelamangala ) 
Kasaba (Nelamangala ) 
Kasaba:(Nelamangala ) 
Sompura 
Thymagondulu 
Kasaba (Nelamangala ) 
Kasaba (Nelamangala ) 
Thymagondulu 
Kasaba (Nelamangala ) 
Kasaba (Nelamangala ) 


196 .8926 


456 


44 


144 . 3592 


831 


Bugadihalli 
Byadarahalli 
Byadarahalli 
Byranahalli 
Byranaikanahalli 
Byrasandra 
Byrasetti halli 
Chandanahosahalli 


310 . 8019 


715 
1050 


46 


303 .8710 


47 


437 .6359 


981 


0 


500 .5438 


837 


0 


104 .5416 


Sompura 


231 


Channohalli 


74 .3226 


Sompura 


222 


230.5975 


1072 


Chikkanahalli 
Chikkanapalya 
Chikkannanahalli 


. Thymagondulu 
Sompura 


54. 9670 


35 


- 


169. 9262 


Sompura 


Chikkannanne 


12 .5276 


Chikmaranahalli 


474 .5079 


1189 


335 .7329 


569 


82 .6152 


5 


58 


404. 3806 


. 


772 


132 .9373 


491 


Chowdasandra 
57 Dasanapura 

Dasenahalli 
59 Deganahalli 
60 Devarahosahalli 
61 Doddabala 

Doddachannohalli 
63 | Doddakarenahalli 

Dodderi 

Gangadharanapalya 
66 Gangenapura 


1258 


Thymagondulu 
Kasaba (Nelamangala ) 
Kasaba (Nelamangala ) 
Sompura 
Sompura 
Kasaba (Nelamangala ) 
Sompura 
Thymagondulu 
Thymagondulu 
Kasaba (Nelamangala ) 
Thymagobdulu 
Kasaba (Nelamangala ) 
Sompura 


283.6408 
439 . 1966 
87 . 1472 


13 .88 


62 


287 


244.7662 


486 


278 .4415 


891 


611 


77 . 1788 
123.6081 


705 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪ , ೨೦೧೬ 


300 


SL . 


No . 


VILLAGE NAME 


AREA in Hactaer 
(as per Notification ) 


HOBLI 


67 


189.2036 


Sompura 


POPULATION 

(2011) 
318 
139 
578 
176 


68 


58. 1378 


Sompura 


69 


Gantehosahalli 
Geddalahalli 
Geddalahalli 
Ghandragulupura 
Giriyanapalya 
Gollahalli 


85 .4366 


70 


137 .7429 


Kasaba (Nelamangala ) 
Kasaba (Nelamangala ) 
Sompura 


71 


56 . 3325 


140 


72 


269. 9700 


1402 


424 . 4862 


972 


Kasaba (Nelamangala ) 
Thymagondulu 
Kasaba (Nelamangala ) 
Kasaba (Nelamangala ) 


237 .4225 


140 


73 
74 
75 
76 
77 
78 


389 . 3033 
111. 3392 
170 .7216 


Sompura 


Thymagondutu 


69.5172 


Sompura 


1032 
379 
847 
419 
248 
305 
294 


15 . 9973 


Thymagondulu 


79 
80 


88.6113 


81 


172 . 4341 


82 


129 . 0907 


733 


Goraghatta 
Goravanahalli 
Gorinabele 
Gottikere 
Govenahalli 
Govindapura 
Govindapura 
Gowrapura 
GuddengowdanaChannohalli 
Gulapura 
Gundenahatli 
Gundenahalli 
Guruvanahalli 

H .Kemplinganahalli 
Hajipalya 
Halenahalli 
Halenijagal 
Halkur 
Haliurampura 
Hanchipura 


83 


210 . 9128 


1127 
227 


84 


25 .5516 
22. 1308 


85 


130 


86 


116 .6608 


445 


62.2988 


57 


87 
88 


2715806 


864 


89 


761. 5402 


1006 
235 


90 


307 . 4843 


91 


91. 1488 


405 .8177 


1056 


Hanumanapalya 


37 .8301 


47 


93 
94 
95 


Hanumanthapura 


165 .5821 


675 


Sompura 
Thymagondulu 
Thymagondulu 
Thymagondulu 
Sompura 
Sompura 
Kasaba (Nelamangala ) 
Kasaba (Nelamangala ) 
Sompura 
Sompura 
Thymagondulu 
Thymagondulu 
Kasaba (Nelamangala ) 
Kasaba (Nelamangala ) 
Sompura 
Thymagondulu 
Thymagondulu 
Sompura 
Thymagodnulu 
Kasaba (Nelamangala ) 
Sompura 
Sompura 
Kasaba (Nelamangala) 
Sompura 
Kasaba (Nelamangala ) 
Kasaba (Nelamangala ) 
Sompura 
Kasaba (Nelamangala ). 
Thymagondulu 
Sompura 


108 . 9876 


141 


Harvesandra 
Hasurahalli 


389.6442 


916 


97 


520 . 1590 


2079 


98 


168. 7741 


429 


99 


446 . 3332 


628 


100 


251.0084 


1123 


101 


221. 2967 


614 


102 


234 . 3297 


91 


103 


Heggunda 
Honna rayanahalli 
Honnasandra 
Honnenahalli 
Hosahaiii 
Hosahalli 
Hulleharve 
Huralihalli 
Hydalu 
Imchanahalli 
Iregenahalli 
Isuvanahalli 
Jajoor 


248 .4402 


279 


104 


193 .8990 


521 


105 


196 .8905 
138 .6614 


834 
324 


106 


107 


126 .0243 


19 


108 


343.0157 


1183 


109 


103 .8174 


287 


3809 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 


ಭಾಗ ೩ 


SL . 


No. 


VILLAGE NAME 


HOBLI 


AREA in Hactaer 
(as per Notification ) 

403 .3583 


POPULATION 

(2011) 
922 


110 


Jakkanahalli 


111 


Jakkasandra 


199 .4844 
249. 1777 


20 
2804 


49.0725 


246 


Thymagondulu 
Thymagondulu 
Kasaba (Nelamangala ) 
Kasaba (Nelamangala ) 
Kasaba (Nelamangala) 
Kasaba (Nelamangala ) 
Kasaba (Nelamane:ala ) 
Thymagondulu 


185 .4161 


945 


353.084 


112 Jakkasandra 
113 K .G .Sririnivasapura 
114 | K .Kempaliaganahalli 
115 Kachanahalli 
116 Kadukarenahalli 
117 Kalalghatta 
118 Kallunaikanahalli 
119 Kamalapura 


980 


89. 1722 
281 .7519 


206 .8988 


Sompura 
Sompura 


127 
693 
253 
583 
1265 


225 .0882 
513.6920 


Sompura 


77 .4314 


140 


307 .6504 


133. 5264 


Thymagondulu 
Kasaba (Nelamangala ) 
Kasaba (Nelamangala ) 
Thymagondulu 
Thymagondulu 
Sompura 
Thymagondulu 


3931 
176 
639 


281. 0580 


44 . 2088 


49 
451 


204 .5220 


236 . 9390 


335 


164 .7290 


Sompura 


519 


82. 9621 


495 


180 . 0412 


776 


212 .6277 


Thymagondulu 
Kasaba (Nelamangala ) 
Kasaba (Nelamangala ) 
Thymagondulu 
Sompura 
Sompura 


360 
339 


412 .0163 


690 .0509 


1221 


534 


122.2503 
242.2611 


799 


120 | Kambal 
121 Kannohalli 
122 

Kanllgondanaballi 
123 Kanuvanahalli 
124 | Karehalli 
125 Karenahalli 
126 Karimanne 
127 Karimaranahalli 
128 Kasaragatta 
129 Kempapura Agrahara 
130 Kempohalli 
131 Kemnchanahalli 
132 Kenchnapura 
133 

Kengal 
134 Kengalkempohalli 
135 Kerekattignoor 
136 Kadappanahalli 
137 Kodigebommanahalli 
138 Kodigehalli 
139 Kodihalli 
140 Kodipalya 
141 Koneripura 
142 Koolipura 
143 Koratagere 
144 Kothanahalli 
145 Krishnarajapalya 
146 

Krishnarajapalya 
147 Krishnarajapura 
148 Krishnarajapura 
149 Krishnarajapura 
150 Kuluvanahalli 
151 Kuntbommanahalli 
152 | Kuruvel Thimmanahalli 


75 . 3660 


407 


323 . 1668 


391 


367 .1927 


894 


99 .8213 


655 


56 . 9066 


163 


32. 2361 


108 . 2835 


133.7680 
210 . 2117 


Sompura 
Kasaba (Nelamangala ) 
Thymagondulu 
Thymagondulu 
Thymagondulu 
Thymagondulu 
Kasaba (Nelamangala ) 
Kasaba (Nelamangala ) 
Kasaba (Nelamangala ) 
Kasaba (Nelamangala) 
Thymagondulu 
Kasaba (Nelamangala) 
Thymagondulu 
Kasaba (Nelamangala ) 
Kasaba (Nelamangala ) 
Thymagondulu 
Sompura 
Sompura 


562 
133 
165 


32 . 9656 


61 


40.8612 


76 . 5809 


26 . 1263 


00 


33 . 9652 


, 


226 .4344 


972 


222 . 1317 


467 


195 . 9258 


136 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪ , ೨೦೧೬ 


30a 


SL. 
No . 


VILLAGE NAME 


AREA in Hactaer 
(as per Notification ) 


HOBLI 


POPULATION 

(2011) 
451 


153 


213 .2972 


Kuthagatta 
Lakkappanahalli 
Lakkasandra 


136 .6981 


154 
155 


238 


134 . 0739 


375 


156 


Lakkenahalli 


95 .6276 


Sompura 
Thymagondulu 
Thymagondulu 
Thymagondulu 
Sompura 
Thymagondulu 
Kasaba (Nelamangala ) 


449 


157 


Lakkuru 


332 .7659 


2391 


112 .0550 


80 


158 Lakshmanapura 

Lingenahalli 
160 | Machenahalli 


123 .7913 
285 . 1005 


162 
717 
486 


179. 2017 


Sompura 
Kasaba (Nelamangala ) 
Sompura 
Kasaba (Nelamangala ) 


177 . 9051 


31 


Thymagodulu 


284. 2530 . 
81.1298 
143 . 2445 
197.9962 
186 . 3335 


1101 
208 
381 


Sompura 


1015 


333 
817 


163 .5648 


369. 3847 


595 


251. 9601 


1191 


370.3283 


1356 


121. 1743 


Kasaba (Nelamangala) 
Thymagondulu 
Thymagondulu 

Sompura 
| Kasaba (Nelamangala ) 

Kasaba (Nelamangala ) 
Kasaba (Nelamangala ) 
Kasaba (Nelamangala ) 
Kasaba (Nelamangala) 
Thymagondulu . 
Thymagondulu 
Kasaba (Nelamangala ) 
Sompura 


264 


236 . 1281 


940 


125 .4041 


417 


367 .6068 


1429 


76 .6969 


95 


650 .0469 


161 Machonaikanahalli 
162 Modaga 
163 Madalakote 
164 Maddenahalli 
165 Maddenahalli 
166 Mahadevapura 
167 Mahimapura 
168 Makanakuppe 
169 Makenahalli 
170 Mallapura 
171 Mallarabanavadi 
172 Malonagathihalli 
173 Manchenahalli 
174 Mandigere 
175 Manne 
176 Mannerampura 
177 Mantanakurchi 
178 Maragondanahalli 
179 Maralakunte 
180 Marohalli 
181 Mavinakommenahalli 
182 Mavinakunte 
183 Melekattiganoor 
184 Minnapura 
185 | Muddalinganahalli 
186 Mylanahalli 
187 Mylanahalli 

Narasapura 
189 Narasimanapalya 
190 Narasimhapalya 
191 Narasipura 
192 Narayanapura 
193 Narayanaraopalya 
194 Nelamagala (Rural) * 
195 | Nelamangala TMC 


1075 


85 . 3841 


259 


433 .6673 


Sompura 


1281 


35 .4848 


Kasaba (Nelamangala ) 


219 .5139 


453 
107 
288 


210 . 1252 


217 .8813 


413 


206 .6080 


566 
342 


121. 7023 


92 .8369 


Thymagondulu 
Sompura 
Thymagondulu 
Thymagondulu 
Kasaba (Nelamangala ) 
Kasaba (Nelamangala ) 
Thymagondulu 
Kasaba (Nelamangala) 
Kasaba (Nelamangala ) 


360 .037 


1077 


86 .6338 
113 . 1028 


647 
113 


40 . 1587 


80 


Sompura 


230 . 9292 
113 .7928 
4 . 18840 


828 
413 
17 


- 


Sompura 
Kasaba (Nelamangala ) 
Kasaba (Nelamangala) 
Nelamangala - TMC 


267.043 


1 ,63,690 


110 .9952 


10567 


308 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೪, ೨೦೧೬ 


ಭಾಗ ೩ 


SL . 


VILLAGE NAME 


AREA in Hactaer 
(as per Notification ) 


HOBLI 


POPULATION 

( 2011) 


Sompura 


1540 


No . 
196 
197 
198 
199 
200 
201 


Nidavanda 
Nijagal 
Nijagal Kempohalli 
Nimbenahalli 
Obalapura 
Obanaikanahalli 


430 . 4899 
253.8056 
295 . 1510 
68 . 7842 


664. 1578 


Sompura 
Sompura 
Thymagondulu 
Thymagondulu 
Kasaba (Nelamangala ) 
Thymagondulu 
Sompura 


19 . 9409 


312 
563 
223 
1185 
282 
129 
666 

21 
1398 
45 


202 


Pallarahalli 


95 .6009 


203 | Pemmanahalli 


209.2423 


68 . 7254 


204 
205 
206 


Ramanahalli 
Shivagange 
Sirganahalli 


707 .0469 
172 .9784 


207 | Sitaram Bhattarapalaya 


52 . 1874 


208 | Soladevana halli 


529.3343 


149 
710 
287 
4336 


209 | Somasagara 


348.6812 


210 


Sompura 


171.0508 


211 


Srinivasapura 


72. 1241 


383 


Sompura 
Sompura 
Thymagondulu 
Kasaba (Nelamangala ) 
Kasaba (Nelarnangala ) 
Thymagondulu 
Sompura 
Sompura 
Kasaba (Nelamangala ) 
Sompura 
Thymagondulu 
Kasaba (Nelamangala ) 
Thymagondulu 
Thymagondulu 
Thymagondulu 
Sompura 


803. 9833 


1754 


209.4230 


92 


199 .5144 


940 


437 .8580 


2576 


326 .4910 


209.0555 


155 . 3383 


762 
673 
411 
301 
360 


146 .5482 


83. 1803 


Sompura 


222 .3147 


457 


102 .0453 


474 


47 .2940 


712 


278 .7276 


8160 


212 Srinivasapura 
213 Sripathihalli 
214 Sulkunte 
215 | T .Begur 
216 Tadasigatta 
217 Tavarekere 
218 Thalekere 
219 Thattekere 
220 Thimmanaikanahalli 
221 Thimmasandra 
222 Thippagundanahalli 
223 Thippasettihalli 
224 Thymagondulu 
225 Thymagondlu Amanikere 
226 Tirumalapura 
227 Tonachinakuppe 
228 Totanahalli 
229 Tyagadahalli 
230 Vadakunte 
231 Vaddarapalya 
232 Vajarahalli 
233 | Vardanaikanahalli 
234 Veerasagara 

Venkatapura 
236 Virananjipura 
237 Viraraghuvanapalya 
238 Visveswarapura 


328 . 1357 


60 . 1756 


301 


149 . 2424 


| 


1445 


151. 0712 


393 


. 


160 .7885 
348 .4763 


Thymagondulu 
Thymagondulu 
Thymagondulu 

Thymagondulu 
Thymagondulu 
Kasaba (Nelamangala ) 
Kasaba (Nelamangala ) 
Thymagondulu 
Kasaba (Nelamangala ) 
Thymagondulu 
Kasaba (Nelamangala ) 
Kasaba (Nelamangala ) 
Thymagondulu 
Sompura 
Thymagondulu 
Kasaba (Nelamangala ) 
Kasaba (Nelamangala ) 
Kasaba (Nelamangala ) 


330 
746 


10 .8872 


68 


5637 


184 .0698 
197 . 5617 


457 


413 . 3717 


442 


235 


46 


105. 9905 
97 .918 


gala ) 


192 


42.8176 


1006 


142 .2206 


4196 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪ , ೨೦೧೬ 


3033 


SL . 


No . 


VILLAGE NAME 


AREA in Hactaer 
(as per Notification ) 


HOBLI 


POPULATION 

(2011) 
581 


Sompura 


1054 


239 | Yedehalli 
240 Yelachagere 
241 | Yelekyathanahalli 
242 Yentiganahalli 
243 | Yermachanahalli 


218 . 1689 
345.7528 
358.8428 
283. 2002 
114 . 1729 


Kasaba (Nelamangala ) 
Sompura 


414 


1158 


Kasaba (Nelamangala ) 
Kasaba (Nelamangala ) 


502 


50913.22 


SL . No. 


VILLAGE NAME 


148 


244 
245 
246 
247 
248 


Aladakatte 
Alur 
Arasinakunte 


489 


781 


Banavadi 


1308 


Basavenahalli 


MAGADI TALUK , RAMANAGARA DISTRICT 
AREA IN ha 

HOBLI 
(as per Notification ) 
99. 3029 

Kudur 
200.5607 

Solur 
260 .5257 

Solur 
491 .8158 

Solur 
631 .8889 

Solur 
225 .8276 

Solur 
194 . 1172 

Solur 
54 . 9521 

Solur 
98 . 9465 

Solur 
58 .0121 

Solur 
121.8912 

Solur 
293 .0172 

Solur 
100 . 7564 

Solur 


1076 
923 


249 


Beeravara 


250 


Bittasandra 


716 


251 


252 


92 
508 
77 


253 


254 


257 


764 


1642 


255 
256 
257 
258 


116 . 8578 


Solur 


178 


279. 4976 


Solur 
Solur 


537 
909 


259 


373 .7902 


260 


510 . 0588 


Solur 


3087 


223 . 2774 


Solur 


678 


261 
262 
263 


178 .0377 


Solur 


532 


238 .5005 


Solur 


182 


264 


Byadarahalli 
Byrapura 
Byrasandra 
Channohalli 
Chikkasoluru 
Chikkenahalli 
Gangenapura 
Garageswarapura 
Goruru 
Gudemaranahalli 
Hakkinalu 
Hemapura 
Hosahalli 
Kalluhattipalya 
Kalyanapura 
Kanikenhahalli 
Kannasandra 
Kempapura 
Kodihalli 
Koramangala 
Kudaluru 
Kuppemala 
Lakkenahalli 
Lingenahalli 
Madigondanahalli 
Mallapura 
Mallikrjuna palya 


51. 8055 


Solur 


60 


265 


148 . 9442 


Solur 


545 
691 


206 . 1395 


Solur 


119 .8012 


935 


266 
267 
268 
269 
270 


285 


76 .6812 
70 . 2453 


644 


273 .8877 


Solur 
Solur 
Solur 
Solur 
Solur 
Solur 
Solur 


795 


271 


200 .3327 


641 


272 


310 


75 . 1056 
554.3731 


441 


273 
274 
275 


69.3275 


Solur 


89 


463 .3272 
175 .9928 


Kuddur 
Solur 


1309 
327 


276 


277 


35 . 3402 


Solur 


3802 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 


ಭಾಗ ೩ 


SL . No. 


VILLAGE NAME 


AREA IN ha 
(as per Notification ) 


HOBLI 


278 


264. 0531 


Solur 


600 
155 


279 


Solur 


280 


178 .7133 
319 .7654 
133.0398 


338 
315 


281 


282 


188 . 9046 


469 


283 


90 . 3352 


Solur 
Solur 
Solur 
Solur 
Solur 
Solur 
Solur 


311 


284 


478 


167. 1052 
336 .2158 
115 .5163 


285 
286 


446 


24 


Murikuppe 
Mooganahalli 
Muppenahalli 
Mylanahalli 
Naganahalli 
Narasapura 
Ombathanakunte 
Palanahalli 
Parvathapalya 
Pemmanahalli 
Ramanahalli 
Ranganabetta 
Rangenahalli 
Shanthapura 
Shiraganahalli 
Soluru 
Somedevanahalli 
Thattekere 


287 


242.3333 


Solur 


706 


288 


119 


96 .5776 
70.1006 


289 


290 


127 .4757 


- 
315 
248 


291 


137. 5731 


Solur 
Solur 
Solur 
Solur 
Solur 
Solur 
Solur 
Solur 


31. 2448 


456 


292 
293 


430 .7213 


3832 


367 


294 
295 
296 


283 .5988 
284. 2583 
140 . 3648 


861 


Thimmasandra 


Solur 


297 


Thirumalapura 


170 .8222 


Solur 
Solur 


168 
49 
47 


130 .042 


Tubarapalya 
Udakunte 
Uddandahalli 


592.0192 


Solur 


818 


252 . 9348 


371 


298 
299 
300 
301 
302 
303 


Solur 
Solur 


Vaddarahalli 


168 .5628 


Veerapura 
Yannegere 


309.5604 
421. 1068 


Kudur 
Solur 


378 
664 
1262 


12955 .88 


SL . No. 


225 


415 


304 
305 
306 
307 


977 


BENGALURU NORTH TALUK , BENGALURU URBAN DISTRICT 

AREA IN ha 
VILLAGE NAME 

HOBLI 
(as per Notification ) 
Agrahara Palya 

115 . 0665 

Dasanapura 
Avverahalli 

258 .7805 

Dasanapura 
Bettanagere 

471.5727 

Dasanapuna 
Bettahalli 

193.6868 

Dasanapura 
Bormmasettihalli 

123 . 3833 

Dasanapura 
Byregowdanahalli 

167.5997 

Dasanapura 
Gattisiddanahalli (B ) 

98 . 9802 

Dasanapura 
Gejjagadahalli 

60 .3998 

Dasanapura 
Giddenahalli 

202 .0878 

Dasanapura 
Gollarapalya 

67 .0054 

Dasanapura 


840 
271 


308 


309 


673 


310 


311 


1052 


674 


312 
313 


41 


Gopalapura 


408 .4367 


Dasanapura 


1026 


314 
315 


218 .3964 


Dasanapura 


586 


Gowdahalli 
Guddadahalli 


316 


186 . 95 


Dasanapura 


728 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪ , ೨೦೧೬ 


3502 


SL . No. 


VILLAGE NAME 


HOBLI 


AREA IN ha 
(as per Notification ) 

183.7904 


317 


Dasanapura 


1059 
425 


318 


95 .0873 


Dasanapura 


Honnasandra 
Hosahalli Palya 
Huchana Palya 
Hullegowdanahalli 


319 


55 .4473 


Dasanapura 


261 


320 


367 . 1526 


Dasanapura 


1366 


321 


Hunnigere 


231. 8764 


Dasanapura 


644 


322 


Huskur 


407. 2489 


Dasanapura 


1444 


602. 3712 


Dasanapura 


5235 


323 
324 


Kadabagere 
Kammasandra 
Kenganahalli 


262. 1042 


Dasanapura 


649 


325 


191.3757 


Dasanapura 


487 


326 


Kittanahalli 


442 . 1594 


Dasanapura 


2356 


327 


Kodipalya 


21.0427 


Dasanapura 


171 


328 


Kukkanahalli 


468 . 383 


Dasanapura 


935 


329 


Lakkenahalli 


202 .6439 


Dasanapura 


955 


Mallasandra 


276 .7148 


Dasanapura 


830 


330 
331 


89. 5819 


Dasanapura 


Mariyanapalya 
Mathahalli 


332 


253. 3404 


Dasanapura 


890 


333 


Nagarur 


410 .7496 


Dasanapura 


2040 


334 


Dasanapura 


253 


Nagasandra 
Pillahalli 


187.2916 
237 .4024 


Dasanapura 


1072 


335 
336 


63.7044 


Dasanapura 


Rampalya 
Ravuthnahalli 


337 


Dasanapura 


407.6813 
31 . 1319 
47 .2173 


233 
906 
55 


Dasanapura 


Dasanapura 


297 


450 . 1949 


Dasanapura 


1372 


Seshagiri Rao 
ShamabhattaraPal 
Shivanapura 
Sondekoppa 
Syadamipalya 
Totagere 
Vaderahalli 


Dasanapura 


338 
339 
340 
341 
342 
343 
344 
345 


4045 


633.4377 

8 . 1946 


Dasanapura 


162 


303.0394 


Dasanapura 


1165 
759 


140. 075 


Dasanapura 


Venkatapura 


83. 9072 


Dasanapura 


172 


TOTAL 


9539 .74 
DODDABALLAPUR TALUK 

AREA in Hectaer 
(as per Notification ) 


SL . No. 


VILLAGE NAME 


HOBLI 


POPULATION 

(2011) 


346 


114 . 18 


230 


347 


341 .53 


Madhure 
Madhure 
Madhure 


1016 


Badrapura 
Channadevi Agrahara 
Chikkavadagere 
Doddavadagere 
Gandragolipura 


348 


190 


349 


Madhure 


258 


159. 28 
197 .45 
91 .60 
260 .77 


350 


Madhure 


402 


351 


Gulya 


Madhure 


366 


352 


Halenaballi 


355 .44 


Madhure 


592 


353 


90 .56 


Madhure 


Honaadevipura 
Honnavara 


289 
486 


354 


351.75 


Madhure 


355 


Isthur 


409.87 


Madhure 


598 


356 


Jodithimasandra 


428 . 50 


Madhure 


751 


೫೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 


ಭಾಗ ೩ 


SL . No. 


VILLAGE NAME 


HOBLI 


AREA in Hectaer 
(as per Notification ) 

281 . 92 
56 . 74 
533 .77 


POPULATION 

( 2011) 
25 | 


Madhure 


199 


Madhure 
Madhure 
Madhure 


1144 


193 . 81 


237 


361 


260 .08 


Madhure 


435 


362 


153 .16 


Madhure 


1825 


518. 83 


Madhure 


715 


296 .61. 


Madhure 


589 


102.11. 


Madhure 


1924 


192 .16 


Madlmre 


565 


155 .56 


Madhure 


915 


| 


306. 68 


Madhure 


843 
_ 0 | 


280 . 62 


Madhure 


357 Junnasandra 
358 K .G . Sastry Palya 
359 Kadanur 
360 | 

Kallodu 
Kammasandra 

Kanasavadi 
363 Kannaaangala 
364 Kenjiganahalli 
365 Kodihalli 
366 Kukkanahalli 
367 Madagonadanahalli 
368 | Madhure 
369 Madhue Amanikere 
370 Mallohalli 
371 Marasandra 
372 Muppadighatta 
373 

Nagenahalli 
374 

Nallenahalli 
375 

Narasaiahna Agrahara 
376 

Purusanahalli 
377 Puttaiana Agrahara 

Puttenahalli 

Ramadevanahalli 
380 Simpadipura 
381 Shakaladevanapura 
382 | Uddichikkanahalli 


467.78 


Madhure 


909 


204.52 


Madhure 


908 
350 


Madhure 


301 .95 
185. 90 


Madhure 


411 


87 .94 


Madhure 


241 .15 


Madhure 


108 
226 
412 


215. 95 


Madhure 


112. 88 


Madhure 


966 


378 


108 . 76 


Madhure 


379 


401 .75 


Madhure 


893 


205. 27 


Madhure 


406 


856 


Madhure 


752 
231. 


110. 05 


Madhure 


TOTAL 


9632 .88 


212.38 


GRAND TOTAL 


83041 . 70 


ಎನ್ . ನರಸಿಂಹಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ. 

( ಬಿ. ಡಿ.ಎ. ಮತ್ತು ಬೆಂಗಳೂರು-1) 

ಅನುಬಂಧ- 2 
ನೆಲಮಂಗಲ ಸ್ಥಳೀಯ ಯೋಜನಾ ಪ್ರದೇಶದ ವಿಸ್ತರಿಸಲಾದ ಎಲ್ಲೆಯ ವಿವರಣೆ 
ನೆಲಮಂಗಲ ಯೋಜನಾ ಪ್ರಾಧಿಕಾರದ ಗಡಿಯು ಬೆಂಗಳೂರು ನಗರ ಜಿಲ್ಲೆ ಗಡಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ -4 ತುಮಕೂರು ರಸ್ತೆ ಸಂಧಿಸಿದ 
ಜಾಗದಿಂದ ಪ್ರಾರಂಭವಾಗಿ ನಗನೂರು ಗ್ರಾಮ , ವಡೇರಹಳ್ಳಿ, ಮತ್ತಹಳ್ಳಿ , ಆಗ್ರಹಾರಪಾಳ್ಯ ಹೊಸಹಳ್ಳಿಪಾಳ್ಯ , ಗುಡ್ಡರಹಳ್ಳಿ, ಕುಕ್ಕನಹಳ್ಳಿ ಗ್ರಾಮಗಳನ್ನು 
ಆವರಿಸಿಕೊಂಡು ಆ ಗ್ರಾಮಗಳ ಪೂರ್ವದ ಗಡಿಗಳಲ್ಲಿ ಹಾದು ಉತ್ತರಾಭಿಮುಖವಾಗಿ ದೊಡ್ಡಬಳ್ಳಾಪುರ ತಾಲ್ಲೂಕಿನ ಮಧುರೆ ಹೋಬಳಿ ಗಡಿಯ 
ಮುಖಾಂತರ ಪ್ರಾರಂಭವಾಗಿ ಕೋಡಿಹಳ್ಳಿ ಗ್ರಾಮ , ಜುನ್ನಸಂದ್ರ ಗ್ರಾಮ , ಚನ್ನದೇವಿ ಆಗ್ರಹಾರ ಗ್ರಾಮ , ಮಲೇಹಳ್ಳಿ ಗ್ರಾಮ , ಕಾಡನೂರು ಗ್ರಾಮ ಮತ್ತು 
ಮದಗೊಂಡನಹಳ್ಳಿ ಗ್ರಾಮದ ಗಡಿ ಮುಖಾಂತರ ಪಶ್ಚಿಮಾಭಿಮುಖವಾಗಿ ತಿರುಗಿ ಮದಗೊಂಡನಹಳ್ಳಿ ಗ್ರಾಮದ ಗಡಿಯ ಮುಖಾಂತರ ಹಾಗೂ ಕಾಡನೂರು 
ಗ್ರಾಮ , ನರಸಯ್ಯನ ಆಗ್ರಹಾರ, ಮುಪ್ಪಡಘಟ್ಟ, ಶ್ಯಾಕಲದೇವನಪುರ, ಪುಟ್ಟಯ್ಯನ ಆಗ್ರಹಾರ, ಹೊನ್ನದೇವಿಪುರ, ಗೂಳ್ಯ, ಪುರಷನಹಳ್ಳಿ ಮತ್ತು ಭದ್ರಾಪುರ 
ಗ್ರಾಮಗಳ ಉತ್ತರ ಗಡಿಯಲ್ಲಿ ಹಾದು ನೆಲಮಂಗಲ ತಾಲ್ಲೂಕಿನ ಬಳಗೆರೆ ಗ್ರಾಮದ ಗಡಿಯನ್ನು ಸಂಧಿಸಿದ ಜಾಗದಿಂದ ಪ್ರಾರಂಭವಾಗಿ ಅಲ್ಲಿಂದ ಉತ್ತರದಲ್ಲಿ 
ನೆಲಮಂಗಲ ತಾಲ್ಲೂಕಿನ ಗಡಿಯಲ್ಲಿ ಹಾದು ಆದರ ಒಳಗೆ ಬರುವ ಎಲ್ಲಾ ಗ್ರಾಮಗಳನ್ನು ಅವರಿಸಿ ಪಶ್ಚಿಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ - 4 ತುಮಕೂರು 
ರಸ್ತೆಯನ್ನು ಸಂಧಿಸಿ ನೆಲಮಂಗಲ ತಾಲ್ಲೂಕಿನ ಗಡಿಯಲ್ಲಿ ದಕ್ಷಿಣದ ಕಡೆಗೆ ಹಾದು ಗಡಿಯಲ್ಲಿ ಒಳಗೆ ಬರುವ ಎಲ್ಲಾ ಗ್ರಾಮಗಳನ್ನು ಒಳಗೊಂಡಂತೆ ಮಾಗಡಿ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 


೫೦೯ 


ತಾಲ್ಲೂಕಿನ, ಸೋಲೂರು ಹೋಬಳಿಯ ಮೈಲನಹಳ್ಳಿ, ಉದುಕುಂಟೆ, ವೀರಾಪುರ, ತಿಮ್ಮಸಂದ್ರ, ಅರಿಶಿನಕುಂಟೆ, ಆಲದಕಟ್ಟಿ , ಮಾದಿಗೊಂಡನಹಳ್ಳಿ, 
ಸೋಮದೇವನಹಳ್ಳಿ, ಬ್ಯಾಡರಹಳ್ಳಿ, ಉದ್ದನಹಳ್ಳಿ, ಗುಡೇಮಾರನಹಳ್ಳಿ, ಗಂಗೇಶ್ವರಪುರ, ತಿರುಮಲಾಪುರ, ತಮ್ಮೇನಹಳ್ಳಿ, ಬಸವನಹಳ್ಳಿ ಗ್ರಾಮಗಳನ್ನು ಆವರಿಸಿ 
ನೆಲಮಂಗಲ ತಾಲ್ಲೂಕಿನ ಗಡಿಯನ್ನು ಸಂಧಿಸಿ ಬಿದನಪಾಳ್ಯ, ಅವಲಕುಪ್ಪೆ, ಹೊಸಹಳ್ಳಿ , ಗೊರವನಹಳ್ಳಿ, ಕನುವಹಳ್ಳಿ ಗ್ರಾಮಗಳನ್ನು ಆವರಿಸಿಕೊಂಡು ಆ 
ಗ್ರಾಮಗಳ ಗಡಿಗಳಲ್ಲಿ ಹಾದು ಬೆಂಗಳೂರು ಉತ್ತರ ತಾಲ್ಲೂಕಿನ ಗಡಿಯನ್ನು ಸಂಧಿಸಿ ನಾಗಸಂದ್ರ, ಸೊಂಡೆಕೊಪ್ಪ, ಮಲ್ಲಸಂದ್ರ, ಗಟ್ಟಿಸಿದ್ದನಹಳ್ಳಿ, ಗಿಡ್ಡನಹಳ್ಳಿ, 
ಕಡಬಗೆರೆ, ಬೆಟ್ಟಹಳ್ಳಿ, ಕಮ್ಮಸಂದ್ರ, ಗೌಡಹಳ್ಳಿ, ಗೆಜ್ಜಿಗಾನಹಳ್ಳಿ ಅರಿಶಿನಕುಂಟೆ ಗ್ರಾಮಗಳನ್ನು ಆವರಿಸಿ ಆ ಗ್ರಾಮಗಳ ಗಡಿಗಳಲ್ಲಿ ಹಾದು ಸ್ಥಳೀಯ ಯೋಜನಾ 
ಪ್ರದೇಶವು ಪ್ರಾರಂಭವಾದ ಬಿಂದುವನ್ನು ಸೇರುತ್ತವೆ. 

ಮೇಲೆ ವಿವರಿಸಿದ ಗಡಿ ಪ್ರದೇಶದ ಒಳಗೆ ಬರುವ ಎಲ್ಲಾ ಗ್ರಾಮಗಳು ಹಾಗೂ ಮೇಲೆ ವಿವರಿಸಿದ ಗಡಿ ರೇಖೆಯಲ್ಲಿ ಆಕಸ್ಮಾತ್ ಬಿಟ್ಟು 
ಹೋಗಿರಬಹುದಾದ ಗ್ರಾಮಗಳೂ ಸಹ ಸ್ಥಳೀಯ ಯೋಜನಾ ಪ್ರದೇಶದಲ್ಲಿ ಸೇರಿಕೊಳ್ಳುತ್ತದೆ. 

ಎನ್ . ನರಸಿಂಹಮೂರ್ತಿ, 
PR. 37 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC, 100 

ನಗರಾಭಿವೃದ್ಧಿ ಇಲಾಖೆ. 

( ಬಿ. ಡಿ.ಎ. ಮತ್ತು ಬೆಂಗಳೂರು-1) 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ನಅಇ 112 ಬಿಎಂಆರ್ 2015 , ಬೆಂಗಳೂರು, ದಿನಾಂಕ:25 - 11 - 2015, 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ನಅಇ 63 ಟಿಟಿಪಿ 96 , ದಿನಾಂಕ: 20 - 03 -1997, ರನ್ವಯ ಘೋಷಿಸಲಾಗಿರುವ ಮಾಗಡಿ ಸ್ಥಳೀಯ ಯೋಜನಾ 
ಪ್ರದೇಶಕ್ಕೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಅಧಿನಿಯಮ, 1961ರ ಕಲಂ 4( ಎ ) (1) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 

ಕರ್ನಾಟಕ ಸರ್ಕಾರವು ದಿನಾಂಕ : 25 - 11 - 2015 ರಿಂದ ಜಾರಿಗೆ ಬರುವಂತೆ ಮಾಗಡಿ ತಾಲ್ಲೂಕಿನ ತಿಪ್ಪಸಂದ್ರ ಹೋಬಳಿಯ 44 ಗ್ರಾಮಗಳು 
ಮತ್ತು ಕುದೂರು ಹೋಬಳಿಯ 46 ಗ್ರಾಮಗಳನ್ನೊಳಗೊಂಡಂತೆ ಹೆಚ್ಚುವರಿಯಾಗಿ ಒಟ್ಟು 90 ಗ್ರಾಮಗಳನ್ನು ಸೇರಿಸಿ ಸ್ಥಳೀಯ ಯೋಜನಾ ಪ್ರದೇಶವನ್ನು 
ವಿಸ್ತರಿಸಲಾಗಿದೆ. ಈಗ ಪ್ರಸ್ತುತ ಹೊಸದಾಗಿ ಸೇರ್ಪಡೆಯಾಗಿರುವ ಗ್ರಾಮಗಳು ಹಾಗೂ ಹಾಲಿ ಇದ್ದ 168 ಗ್ರಾಮಗಳನ್ನು ಒಳಗೊಂಡ ಸ್ಥಳೀಯ ಯೋಜನಾ 
ಪ್ರದೇಶದ ವಿವರಗಳನ್ನು ಅನುಬಂಧ -1 ರಲ್ಲಿ ನೀಡಲಾಗಿದೆ ಹಾಗೆಯೇ ಅನುಬಂಧ -2 ರಲ್ಲಿ ವಿಸ್ತರಿತ ಸ್ಥಳೀಯ ಯೋಜನಾ ಪ್ರದೇಶದ ಎಲ್ಲೆಯ 
ವಿವರಣೆಯನ್ನು ನಮೂದಿಸಲಾಗಿದೆ. 

ಸದರಿ ವಿಸ್ತರಿತ ಸ್ಥಳೀಯ ಯೋಜನಾ ಪ್ರದೇಶವನ್ನು ವ್ಯವಸಾಯ ವಲಯವೆಂದು ಪರಿಗಣಿಸಲು ಹಾಗೂ ಕರ್ನಾಟಕ ನಗರ ಗ್ರಾಮಾಂತರ ಯೋಜನಾ 
ಕಾಯ್ದೆ 1961ರ ಕಲಂ 4 ( ಎ) ( 4) ರಲ್ಲಿನ ಅವಕಾಶದನ್ವಯ ಈಗಾಗಲೇ ವಿಸ್ತರಿತ ಪ್ರದೇಶದಲ್ಲಿ ಸಕ್ಷಮ ಪ್ರಾಧಿಕಾರಗಳಿಂದ ಅನುಮೋದನೆ ನೀಡಿರುವ 
ಪ್ರಕರಣಗಳನ್ನು ಸಂರಕ್ಷಿಸಿ ಚಾಲ್ತಿಯಲ್ಲಿರುವ ವಲಯ ನಿಯಮಾವಳಿಗಳನ್ನು ಮಹಾಯೋಜನೆಯನ್ನು ಪರಿಷ್ಕರಿಸಿ ಅನುಮೋದನೆಯನ್ನು ಪಡೆಯುವವವರೆಗೂ 
ಅಳವಡಿಸಬಹುದಾಗಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ನರಸಿಂಹಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 
ಅನುಬಂಧ - 1 

ಮಾಗಡಿ ಸ್ಥಳೀಯ ಯೋಜನಾ ಪ್ರದೇಶದಲ್ಲಿ ಬರುವ ಪಟ್ಟಣ : ಗ್ರಾಮಗಳ ಪಟ್ಟಿ 
ಮಾಗಡಿ ತಾಲ್ಲೂಕು 

ಜನಸಂಖ್ಯೆ ( ವರ್ಷ : ಸ್ಥಳೀಯ ಯೋಜನಾ ಪ್ರದೇಶದಲ್ಲಿ 
ಪಟ್ಟಣ / ಗ್ರಾಮಗಳ ಹೆಸರು 
ಸಂಖ್ಯೆ 

2011 ರಂತೆ) . 

ಸೇರಿಸಿರುವ ಗ್ರಾಮಗಳ ವಿಸ್ತೀರ್ಣ ( ಹೆಕ್ಟೇರ್‌ಗಳಲ್ಲಿ ) 
ಅಡಕಮಾರನಹಳ್ಳಿ 

669 

360.47 
ಅಗಲಕೋಟೆ 

1298 

471. 65 
ಅಜ್ಜನಹಳ್ಳಿ 

1333 

490.03 
ಆಲದಕಟ್ಟೆಪಾಳ್ಯ 

0 . 

10 . 81 
ಆಲಾಲಕುಪ್ಪೆ 

716 | 

265 .82 
ಅಣ್ಣೆಕಾರನಹಳ್ಳಿ 

252 

122 .52 
ಅತ್ತಿಂಗೆರೆ | 

368 . 03 
ಅಮ್ಮೇರಹಳ್ಳಿ 

219 

542. 07 
ಬಾಚನಹಳ್ಳಿ 

1196 | 

833 . 73 


ಕ್ರಮ | 


1028 


೫೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೪, ೨೦೧೬ 


ಭಾಗ ೩ 


ಕ್ರಮ 


ಸಂಖ್ಯೆ 


ಪಟ್ಟಣ / ಗ್ರಾಮಗಳ ಹೆಸರು 


ಜನಸಂಖ್ಯೆ ( ವರ್ಷ: 

2011 ರಂತೆ) 


ಸ್ಥಳೀಯ ಯೋಜನಾ ಪ್ರದೇಶದಲ್ಲಿ 
ಸೇರಿಸಿರುವ ಗ್ರಾಮಗಳ ವಿಸ್ತೀರ್ಣ ( ಹೆಕ್ಟೇರ್‌ಗಳಲ್ಲಿ) 

254 . 09 


28 | 


478 


107 . 66 


ಬಾಳೇಕಟ್ಟೆ 
ಬಾಳೇನಹಳ್ಳಿ 
ಬಸವಾಪಟ್ಟಣ 
ಬಸವೇನಹಳ್ಳಿ 
ಬೆಳಗವಾಡಿ 


318 


161 .13 


132 


63 .47 


742 


544. 00 | 


1083 


371. 89 


175 


041.71 


643 


621.16 


308 


261. 66 


192 


183 .91 


1132 


242 .84 


958 


449 . 21 


505 


141.87 


8 . 


84 . 78 


289 


231. 23 


552 


274 . 61 


651 


178. 20 


238 | 


106 . 76 


948 


219 . 63 


1094 


505 . 05 


ಬೆಳಗುಂಬ 
ಬೆಟ್ಟದಾಸಿಪಾಳ್ಯ 
ಬಂಟರಕುಪ್ಪೆ 
ಬೊಮ್ಮನಹಳ್ಳಿ 
ಬ್ಯಾಡರಹಳ್ಳಿ 
ಬೈಚಾಪುರ 
ಚಕ್ರಬಾವಿ 
ಚಂದೂರಾಯನಹಳ್ಳಿ 
ಚನ್ನಾಪುರ 
ಚಿಕಮಸ್ಕಲ್ 
ದಬ್ಬಗುಳಿ 
ದಂಡಿಗೆಪುರ 
ದೊಡ್ಡಮಸ್ಕರ್‌ 
ದೊಣಗುಪ್ಪೆ 
ದುಬ್ಬಗೊಟ್ಟಿಗೆ 
ಗಟ್ಟಿಪುರ 
ಗೆಜ್ಜಗಾರಗುಪ್ಪೆ 
ಗೇರಹಳ್ಳಿ 
ಗೊದ್ದಲಹಳ್ಳಿ 
ಗೊಲ್ಲರಪಾಳ್ಯ 
ಗುಡ್ಡಹಳ್ಳಿ 
ಗೊಲ್ಲಹಳ್ಳಿ 
ಗುಡೇಪಾಳ್ಯ 
ಗುಮ್ಮಸಂದ್ರ 
ಅಂಚಿಕುಪ್ಪೆ 
ಹಲಸಬೆಲೆ 
ಹಲಶೆಟ್ಟಿಹಳ್ಳಿ 
ಹಳಸಿಂಗಹಳ್ಳಿ 
ಹುಲುವೇನಹಳ್ಳಿ 
ಹಾರೋಹಳ್ಳಿ 


936 


436 . 88 


222 


825 . 03 


513 


278.87 


579 


397. 41 


383 


213 .32 


475 


241 .04 


10 


159 . 85 


160 | 


127.12 


1109 


116. 87 


1480 


409 . 89 


40 


808 


378. 74 


639 


253.57 


374 


285 .27 


361 


113 . 95 


517 


182 . 49 


ಹರ್ತಿ 


1039 


801 . 03 


ಹೆಲೆಗಹಳ್ಳಿ 
ಹೊಂಗೆಕಾವಲ್ 


963 

0 


451.50 
92.73 


47 


| 


| 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 


೫೧೧ 


ಪಟ್ಟಣ / ಗ್ರಾಮಗಳ ಹೆಸರು 


ಜನಸಂಖ್ಯೆ ( ವರ್ಷ: 

2011 ರಂತೆ) 


ಸ್ಥಳೀಯ ಯೋಜನಾ ಪ್ರದೇಶದಲ್ಲಿ 
ಸೇರಿಸಿರುವ ಗ್ರಾಮಗಳ ವಿಸ್ತೀರ್ಣ ( ಹೆಕ್ಟೇರ್‌ಗಳಲ್ಲಿ) 

327. 01 


652 


ಹೊಸಹಳ್ಳಿ 
ಹೂಜಿಗಲ್ 


556 . 


399 . 92 


536 | 


249 .90 


ಹುಲಿಕಟ್ಟೆ 
ಜುಟ್ಟನಹಳ್ಳಿ 
ಕಲಾರಿ 


414 


299 . 87 


515 


474 . 85 


ಕಲಾರಿ ಕಾವಲ್‌ 


2413 


1492 . 65 


650 


225 .34 


ಕಲ್ಲುದೇವನಹಳ್ಳಿ 
ಕಲ್ಲೂರು 


884 


59511 


ಪಾಳ್ಯ 


1647 


588. 30 


345 


111.22 


156 . 


88 .10 


ಕಲ್ಯಾಣದೇವನಗುಡಿ 
ಕಂಚುಗಾರನಹಳ್ಳಿ 
ಕರಗದಹಳ್ಳಿ 
ಕಾರಲಹಳ್ಳಿ 
ಕರಲಮಂಗಲ 


72 


90.98 


60 


29 .49 


6 ) 


1318 


5805. 07 


62 


ಕೆಂಪಸಾಗರ 


608 


265.15 


194 


38.10 


63 
64 
65 . 


552 


348.33 


323 


142 .67 


66 


492 


268 . 09 


249 


170 . 80 


68 


209 .52 


ಕೋಡಿಪಾಳ್ಯ 
ಕೊಂಡಹಳ್ಳಿ 
ಕೋರಮಂಗಲ 
ಕೋಟಗಾರನಹಳ್ಳಿ 
ಕೋತಗೊಂಡನಹಳ್ಳಿ 
ಲಕ್ಕಸಂದ್ರ 
ಮಾಡಬಾಳು 
ಮಾಗಡಿ ( ಗ್ರಾ ) 
ಮಲ್ಲೇನಹಳ್ಳಿ 
ಮಲ್ಲೂರು 
ಮಾನಗಲ್ಲು 
ಮಂಚನಬೆಲೆ 


94 
1964 


587 . 78 


0 


239 .35 


76 


141. 66 


666 


505 .40 


857 


115 .54 


1098 


546 .32 


ಮರಲಗೊಂಡಲ 


960 | 


459 .32 


345 | 


334. 70 


ಮರಲುದೇವನಪುರ 
ಮತ್ತೀಕೆರೆ 


1209 


327 .57 


ಮತ್ತ 


525 


173 . 76 


901 


375.89 


224 


106.18 


2330 


585 .51 


ಮಾಯನಾಯಕನಹಳ್ಳಿ 
ಮೇಲನಹಳ್ಳಿ 
ಮೋಟಗೊಂಡನಹಳ್ಳಿ 
ಮುಮ್ಮೇನಹಳ್ಳಿ 
ನಾಗಮಂಗಲ 
ನಾಗಶೆಟ್ಟಿಹಳ್ಳಿ 
ನಸುರಮಾವಿನಕಟ್ಟೆ 


891 


394 . 47 


909 


390.28 


_ 84 
- 85 


| 
|| 


499 

0 


320.61 
35.55 


| 


| 


೫೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೪, ೨೦೧೬ 


ಭಾಗ ೩ 


ಕ್ರಮ 


ಸಂಖ್ಯೆ 


ಪಟ್ಟಣ / ಗ್ರಾಮಗಳ ಹೆಸರು 


ಜನಸಂಖ್ಯೆ ( ವರ್ಷ: 

2011 ರಂತೆ) 


ಸ್ಥಳೀಯ ಯೋಜನಾ ಪ್ರದೇಶದಲ್ಲಿ 
ಸೇರಿಸಿರುವ ಗ್ರಾಮಗಳ ವಿಸ್ತೀರ್ಣ ( ಹೆಕ್ಟೇರ್‌ಗಳಲ್ಲಿ) 

92.94 


530 | 


40 | 


11 .34 


746 . 


334 .31 


ನಾಯಕನಪಾಳ್ಯ 
ನೆಲಪಟ್ಟಣ 
ನೆರಳವಾಡಿ 
ನೆಚ್ಚೇನಹಳ್ಳಿ 
ಪನಕನಕಲ್ಲು 
ಪಾಪಶಾಸ್ತ್ರೀ ಪಾಳ್ಯ 
ಪೋಲೋಹಳ್ಳಿ 


1842 


338. 33 


513 . 72 


322 

0 


91 


7412 


92 


253 


77 . 78 


93 


ಪುರ 


620 


480 .58 


94 


0 | 


62 .07 


250 .09 


208 
250 | 


197.86 


1328 


431. 92 


2759 .82 


98 
99 


168 
659 


297.22 


100 


0 | 


104.40 


101 


92 .17 


102 


689 


318. 43 


103 


1797.49 


0 . 
78 


104 


155 .81 


105 


147 


182 . 41 


106 


ರಂಗಾಚಾರಿಪಾಳ್ಯ 
ಸಾದಮಾರನಹಳ್ಳಿ 
ಸಣೇನಹಳ್ಳಿ 
ಸಾತನೂರು 
ಸಾವನದುರ್ಗ ಸರ್ಕಾರ ಅರಣ್ಯ ಪ್ರದೇಶ 
ಸೀಗೇಕುಪ್ಪೆ 
ಶೆಟ್ಟರಹಳ್ಳಿ 
ಶಂಭುದೇವನಹಳ್ಳಿ 
ಶಾನುಭೋಗನಹಳ್ಳಿ 
ಸಿದ್ಧದೇವರಬೆಟ್ಟ ಸರ್ಕಾರಿ ಅರಣ್ಯ ಪ್ರದೇಶ | 
ಸಿಂಗದಾಳನಹಳ್ಳಿ 
ಸಿಂಗ್ರೀಪಾಳ್ಯ 
ಸೋಮಕ್ಕನಮಠ 
ಶ್ರೀಪತಿಹಳ್ಳಿ 
ಎಸ್. ಬ್ಯಾಡರಹಳ್ಳಿ 
ಸಿದ್ದಗಾನಹಳ್ಳಿ 
ತಗಚಿಗುಪ್ಪೆ 
ತಗ್ಗಿಗುಪ್ಪೆ 
ತಟವಾಳು 
ತಿಮ್ಮಸಂದ್ರ 
ತಿರುಮಲೆ 
ತೊರೆಚೆನ್ನೋಹಳ್ಳಿ 
ತೋಬಿನಕೆರೆ 
ತ್ಯಾಗದರಪಾಳ್ಯ 
ತಿಪುರಾಂತಕ ಚೆನ್ನಾಪುರ | 


115 . 00 


107 


941 


352. 00 


108 


404 


192 .18 


109 


1076 


312. 66 


110 | 


430 


166. 78 


111 


1066 


555 . 51 


112 


1042 


186. 46 


113 | 


374 


258. 68 


114 


206 . 


393. 23 


115 


166 


166.44 


| 


698 | 


289 .52 


116 
117 
118 


179 


37.96 


8 | 


82 . 85 


119 


ಉಡವಿಗೆರೆ 


1344 


378. 69 


274 


234 .98 


475 


185 .40 


120 ಉಪ್ಪರ್ತಿ 
121 . ವರದೇನಹಳ್ಳಿ 

ವರ್ತೇನಹಳ್ಳಿ 
_ 123 | ನೀರಾಪುರ 


122 


402 . 50 


403 
86 


| 


| 


193. 41 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 


೫೧೩ 


ಕ್ರಮ 
ಸಂಖ್ಯೆ 


ಪಟ್ಟಣ / ಗ್ರಾಮಗಳ ಹೆಸರು 


ಜನಸಂಖ್ಯೆ ( ವರ್ಷ: 

2011 ರಂತೆ ) 


ಸ್ಥಳೀಯ ಯೋಜನಾ ಪ್ರದೇಶದಲ್ಲಿ 
ಸೇರಿಸಿರುವ ಗ್ರಾಮಗಳ ವಿಸ್ತೀರ್ಣ ( ಹೆಕ್ಟೇರ್‌ಗಳಲ್ಲಿ) 

160. 95 


124 


352 


125 


334 


313 .94 


126 


337 


146 .50 


127 


206 


165 . 03 


128 


ವರದೋಹಳ್ಳಿ 
ವೆಂಗಲಪ್ಪನಹಳ್ಳಿ 
ವಿಶ್ವನಾಥಪುರ 
ವಿಠಲಪುರ 
ವಡ್ಡರಪಾಳ್ಯ 
ಯಳಗದಹಳ್ಳಿ 
ಬ್ಯಾಲಕೆರೆ 
ರಂಗೇನಹಳ್ಳಿ 
ಸಿದ್ದಗಾನಹಳ್ಳಿ 


116 .36 


94 
0 


129 


113.53 


130 


1135 


545 .80 


131 


231 


156.58 


132 


1076 


312 . 66 


133 


234. 00 


ತಿಪ್ಪಸಂದ್ರ ಹೋಬಳಿ 

1643 

718 
1172 


134 


182 .26 


135 


193 . 16 


136 


405 


153 .20 


137 


514 


221. 21 


138 


1081 


419 .37 


139 


498 


145 .72 


140 


737 


524. 09 


141 


ಚಿಕ್ಕಹಳ್ಳಿ 
ಹೊನ್ನಾಪುರ 
ವಿರುಪಾಪುರ 
ದೊಡ್ಡಹಳ್ಳಿ 
ಬಸವನಪಾಳ್ಯ 
ಗಂಗೋನಹಳ್ಳಿ 
ಸಣೇನಹಳ್ಳಿ 
ಮಾಯಸಂದ್ರ 
ರಘುವನಪಾಳ್ಯ 
ತಾವರೆಕೆರೆ 
ಯಲ್ಲಾಪುರ 
ಬೀಚನಹಳ್ಳಿ 
ಹುಲ್ಲೇನಹಳ್ಳಿ 
ಮುತ್ತಗದಹಳ್ಳಿ 
ಹೆಬ್ಬಲಾಲು 
ಸಂಕೀಘಟ್ಟ ಕಾವಲ್‌ 
ನೆರಲೇಕರೆ | 


298 


91.10 


142 


858 


406 .57 


143 


567 


247 .08 


144 


400 


124 . 23 


145 


1345 


421. 02 


146 


628 


138.93 


147 


1225 


550.54 


148 


71 


186 .43 


149 


1332 


230 . 35 


150 


732 


444. 61 


ಸಂಕೀಘಟ್ಟ 
ನಾರಾಯಣಪುರ 


151 . 


480 | 


147.26 


152 


806 


255 . 05 


153 


218 


90.09 


154 


400 


168.87 


155 


314 


92 .28 


156 


ಚಿಕ್ಕಕಲ್ಯಾ 
ಕಾಮಸಾಗರ 
ದೊಣ್ಣೆನಹಳ್ಳಿ ( ದಂಡೇನಹಳ್ಳಿ) 
ಪಾಳ್ಯದಹಳ್ಳಿ 
ತಿಪ್ಪಸಂದ್ರ 
ಅನ್ನಯ್ಯಶಾಸ್ತ್ರಿ ಪಾಳ್ಯ 
ರಘುನಾಥಪುರ 
ಬಗನಿಗೆರೆಕಾವಲ್‌ 
ಬಗನಿಗೆರೆ | 


1729 


779 . 07 


157 


209 


57. 95 


_ 158 | 


284 


109 . 35 


159 | 


| 


168 .16 


102 
_ 871 


_ 160 | 


280 .94 


೫೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೪, ೨೦೧೬ 


ಭಾಗ ೩ 


ಕ್ರಮ 
ಸಂಖ್ಯೆ 


ಪಟ್ಟಣ / ಗ್ರಾಮಗಳ ಹೆಸರು 


ಜನಸಂಖ್ಯೆ ( ವರ್ಷ: 

2011 ರಂತೆ ) 


ಸ್ಥಳೀಯ ಯೋಜನಾ ಪ್ರದೇಶದಲ್ಲಿ 
ಸೇರಿಸಿರುವ ಗ್ರಾಮಗಳ ವಿಸ್ತೀರ್ಣ ( ಹೆಕ್ಟೇರ್‌ಗಳಲ್ಲಿ) 

447.07 


161 


ತಲಕೆರೆ 


868 


162 


871 


194.29 


163 


202 


92 . 00 


164 


306 


52 . 85 


165 


547 


300.55 


166 


336 


8772 


167 


467 


158. 63 


168 


513 


403 .30 


169 . 


ಮಾಚೋಹಳ್ಳಿ 
ಸಿದ್ದಾಪುರ 
ಅಂಗಜನಹಳ್ಳಿ 
ದೊಡ್ಡಮುದಿಗೆರೆ 
ಐಯ್ಯಂಡಹಳ್ಳಿ 
ಚಿಕ್ಕಮುದಿಗೆರೆ 
ಕಲ್ಕೆರೆ 
ಕೆಂಚನಹಳ್ಳಿ 
ಮಾರಿಸೋಮನಹಳ್ಳಿ 
ಆನಿಗೆರೆ 
ಶ್ರೀನಿವಾಸಪುರ 
ಮಲ್ಲಸಂದ್ರ 
ದೊಡ್ಡಸೋಮನಹಳ್ಳಿ 
ಶಿವನಸಂದ್ರ 
ಕೆಂಪಾಪುರ 


369 


112 .79 


230 


114 .74 


170 | 
- 171 


669 


212 . 46 


172 


121 


14 .62 


173 


603 


213 . 31 


174 


1130 


160 .97 


175 


708 


506. 60 


176 . 


283 


82. 26 


ಕುದೂರು ಹೋಬಳಿ 


177 


604 


400 . 55 


178 


263 


237.59 


179 


182 


210 . 27 


180 


660 | 


236. 91 


181 | 


ಚಿಕ್ಕಮಸ್ಕಲ್ 
ದೊಲ್ಲೇನಹಳ್ಳಿ 
ಹೊಸಹಳ್ಳಿ 
ವೀರಾಸಾಗರ 
ಶ್ರೀಗಿರಿಪುರ 
ಮಲ್ಲಪ್ಪನಹಳ್ಳಿ 
ಬೆಟ್ಟಹಳ್ಳಿ 
ಮಲ್ಲಿಗುಂಟೆ 
ಕೆಂಚನಾಪುರ 


1283 


767 .37 


182 


473 


185 . 83 


183 


884 


380. 74 


184 


422 


277 .96 


185 


183 


127.67 


186 


945 


402. 67 


187 


194 


106 .38 


188 


ಕನ್ನಸಂದ್ರ 
ಕೆಂಪೋಹಳ್ಳಿ 
ಹನುಮಾಪುರ 
ವಾಜರಹಳ್ಳಿ 
ಅದರಂಗಿ 


137 


132 .28 


189 


467 


280.27 


1482 


686 .81 


190 
191 


822 


457.11 


192 


1184 


183 .40 


193 


501 


164 .88 


194 


ಅಜ್ಜಹಳ್ಳಿ 
ಕಾಗಿಮಡು 
ತೊರೆರಾಮನಹಳ್ಳಿ 
ಹಂಜಿಪಾಳ್ಯ 
ಕೊತ್ತಿನಗೆರೆ 
ಕುದೂರು 
ಹುಲಿಕಲ್ 


30 


27.60 


195 | 


402 


255 .66 


9114 


771. 34 


196 
_ 197 | 


| 


2548 


| 


771.39 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 


೫೧೫ 


ಕ್ರಮ 


ಜನಸಂಖ್ಯೆ ( ವರ್ಷ: 

2011 ರಂತೆ) 


ಸಂಖ್ಯೆ 


ಪಟ್ಟಣ / ಗ್ರಾಮಗಳ ಹೆಸರು 


ಸ್ಥಳೀಯ ಯೋಜನಾ ಪ್ರದೇಶದಲ್ಲಿ 
ಸೇರಿಸಿರುವ ಗ್ರಾಮಗಳ ವಿಸ್ತೀರ್ಣ ( ಹೆಕ್ಟೇರ್‌ಗಳಲ್ಲಿ) 

270. 26 


198 


ಗುಂಡಿಗೆರೆ 


527 


199 


ಕೆಂಪಾಪುರ 


283 


82 .26 


200 


37 


84 .96 


201 


441 


200 . 00 


202 


1044 


335 . 55 


203 


10 | 


64.35 


204 


128 


76. 71 


205 


508 


283 . 23 


206 


265 


166 . 43 


207 


95 | 


69 .12 


208 | 


477 


163. 33 


ತಮ್ಮೇನಹಳ್ಳಿ 
ಲಕ್ಕೇನಹಳ್ಳಿ 
ಕೋಡಿಹಳ್ಳಿ 
ಗೊಲ್ಲಹಳ್ಳಿ 
ಪರ್ವತಪುರ 
ಭೈರಾಪುರ 
ಬಿಸಿಲಹಳ್ಳಿ 
ಕೆ. ಜಿ. ಕೃಷ್ಣಾಪುರ 
ಮುತ್ತಸಾಗರ 
ಬಿಸ್ಕುರು 
ಕಾಡುರಾಮನಹಳ್ಳಿ 
ನಾರಸಂದ್ರ 
ಸೂರಪ್ಪನಹಳ್ಳಿ 
ಮರೂರು 
ದಮ್ಮನಕಟ್ಟೆ 
ಮನ್ನಿಗನಹಳ್ಳಿ 
ಚಿಲ್ಲೂರು 
ಸುಗ್ಗನಹಳ್ಳಿ 


209 


1835 


713 . 49 


210 


116 


149 .31 


211 


1895 


759 . 93 


212 


563 


295 .37 


213 


1247 


251 . 41 


368 


94. 93 


214 
215 


1344 


495 . 03 


216 | 


471 


565 . 45 


217 


1028 


270.45 


218 


ಕೆಂಕೆರೆ 


644 


312.51 


219 


844 


372 . 96 


220 


502 


301.93 


ಕಣ್ಣನೂರು 
ಚೌಡಿಬೇಗೂರು 
ನಾಗನಹಳ್ಳಿ 
ಮಾರಸಂದ್ರ 


221 


469 


76 .52 


222 


420 


200 . 55 


ಬೆಂಗಳೂರು ದಕ್ಷಿಣ ತಾಲ್ಲೂಕು, ತಾವರೆಕೆರೆ ಹೋಬಳಿ 

1248 


223 


453. 01 


224 


114 .67 


225 


| 


23 | 
610 
16 


| 


262 .36 

22 .13 


226 


227 


1546 


512 .63 


228 


1060 


300 . 65 


ಚಿಕ್ಕನಹಳ್ಳಿ 
ವಡಹಳ್ಳಿ 
ದೊಣೇನಹಳ್ಳಿ 
ಸೂಲಿವಾರ ರಾಂಪುರ 
ಚುಂಚನಕುಪ್ಪೆ 
ಬ್ಯಾಲಾಳು 
ಸೋಲಿವಾರ 
ಹುಲುವೇನಹಳ್ಳಿ 
ಅಜ್ಜನಹಳ್ಳಿ 
ಗಣಪತಿಹಳ್ಳಿ 
ಮನಗಮಾರನಹಳ್ಳಿ 
ಕರಿಗಿರಿಪುರ 


229 


1465 


662 .34 


230 


1149 


500 .31 


231 


2541 


589 . 84 


232 


1578 


114.39 


233 | 


290 | 


162 .32 


234 


೫೧೬. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 


ಭಾಗ ೩ 


ಕ್ರಮ 
ಸಂಖ್ಯೆ 


ಪಟ್ಟಣ / ಗ್ರಾಮಗಳ ಹೆಸರು 


ಜನಸಂಖ್ಯೆ ( ವರ್ಷ: 

2011 ರಂತೆ ) 


ಸ್ಥಳೀಯ ಯೋಜನಾ ಪ್ರದೇಶದಲ್ಲಿ 
ಸೇರಿಸಿರುವ ಗ್ರಾಮಗಳ ವಿಸ್ತೀರ್ಣ ( ಹೆಕ್ಟೇರ್‌ಗಳಲ್ಲಿ) 

249.38 


235 


888 


236 


1321 


366. 42 


237 


411 


284 .85 


238 


222 


206 . 40 | 


239 


814 


210 . 63 


240 


325 


196.17 


241 . 


1578 


634 .45 


242 


345 


173 . 46 


243 


398 


216 . 82 


244 


200 . 23 


ದೊಡ್ಡಮಾರನಹಳ್ಳಿ 
ಮಾದಾಪಟ್ಟಣ 
ಮುದ್ದಯ್ಯನಪಾಳ್ಯ 
ಪರದಪಾಳ್ಯ 
ಕೆಂಪಗೊಂಡನಹಳ್ಳಿ 
ತಿಪ್ಪಗೊಂಡನಹಳ್ಳಿ 
ಚೋಳನಾಯಕನಹಳ್ಳಿ 
ಗಾಣಕಲ್ಲು 
ಪೆದ್ದನಪಾಳ್ಯ 
ಗಂಗಪ್ಪನಪಾಳ್ಯ 
ದೇವಮಾಚೋಹಳ್ಳಿ 
ತವಕದಹಳ್ಳಿ 
ಮಾರೇನಹಳ್ಳಿ 
ನಾಗೇನಹಳ್ಳಿ 
ದೇವಮಾಚೋಹಳ್ಳಿ 
ಜಾಗೇರಹಳ್ಳಿ 
ಗಂಗೇನಹಳ್ಳಿ 
ದೇವಮಾಚೋಹಳ್ಳಿ ( ನಾರಾಯಣಪುರ) 
ಬೈಚಗುಪ್ಪೆ 
ವರ್ತೂರು 


245 


217 
566 

0 . 


228 .47 


246 


12713 


247 


268 


138.92 


248 


353 


195 .66 


249 


566 


226 .47 


250 


501 


130 . 33 


251 


764 


361 .05 


252 


106 . 


106. 18 


253 


637 


220. 60 


254 


1347 


223.14 


255 


ವರ್ತೂರು ನರಸಿಂಹಪುರ 


0 


78.30 


256 


2435 


216 . 09 


257 


ಹೊನ್ನಿಗನಹಳ್ಳಿ 
ಕುರುಬರಹಳ್ಳಿ 
ತುರುವೇಕೆರೆ (ತಾವರೆಕೆರೆ) 


1378 


500. 57 


258 


6989 


955 .56 


ಒಟ್ಟು 


175983 


81358.96 


ಎನ್ . ನರಸಿಂಹಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 
ಅನುಬಂಧ- 02 

ಮಾಗಡಿ ಸ್ಥಳೀಯ ಯೋಜನಾ ಪ್ರದೇಶದ ಎಲ್ಲೆಯ ವಿವರಣೆ 
ಮಾಗಡಿ ಸ್ಥಳೀಯ ಯೋಜನಾ ಪ್ರದೇಶದ ಎಲ್ಲೆಯು ಕುಣಿಗಲ್ ತಾಲ್ಲೂಕು ಮತ್ತು ರಾಮನಗರ ತಾಲ್ಲೂಕುಗಳ ಗಡಿಗಳು ಸಂಧಿಸುವ ಜಾಗವಾದ 
ತ್ರಿಪುರಾಂತಕ ಚನ್ನಾಪುರ ಗ್ರಾಮದ ನೈರುತ್ಯ ಮೂಲೆಯಿಂದ ಪ್ರಾರಂಭವಾಗಿ ತ್ರಿಪುರಾಂತಕ ಚನ್ನಾಪುರ, ಬೆಳಗವಾಡಿ, ಗೆಜ್ಜಗಾರಗುಪ್ಪೆ , ಕೊತ್ತಗಾನಹಳ್ಳಿ, 
ಗೇರಹಳ್ಳಿ , ಅಜ್ಜನಹಳ್ಳಿ ಗ್ರಾಮಗಳನ್ನು ಮತ್ತು ಸಿದ್ಧದೇವರ ಬೆಟ್ಟ ಅರಣ್ಯ ಪ್ರದೇಶವನ್ನು ಆವರಿಸಿಕೊಂಡು ಆ ಗ್ರಾಮಗಳ ದಕ್ಷಿಣ ಗಡಿಯುದ್ದಕ್ಕೂ ಚಲಿಸಿ ನಂತರ 
ಪೂರ್ವಕ್ಕೆ ತಿರುಗಿ, ಕಲ್ಯಾಣ ದೇವರ ಮಠ, ಮಂಚನಬೆಲೆ ಗ್ರಾಮಗಳನ್ನು ಆವರಿಸಿಕೊಂಡು ಬೆಂಗಳೂರು ದಕ್ಷಿಣ ತಾಲ್ಲೂಕಿನ ಚಿಕ್ಕನಹಳ್ಳಿ ಗ್ರಾಮದ ದಕ್ಷಿಣದ 
ಗಡಿಯುದ್ದಕ್ಕೂ ಚಲಿಸಿ ದೊಣೇನಹಳ್ಳಿ, ಚುಂಚನಕುಪ್ಪೆ ಗ್ರಾಮಗಳ ಪೂರ್ವದ ಗಡಿಯುದ್ದಕ್ಕೂ ಚಲಿಸಿ ನಂತರ ಪೂರ್ವಕ್ಕೆ ತಿರುಗಿ ಗಣಪತಿಹಳ್ಳಿ, 
ಮುನುಗಮಾರನಹಳ್ಳಿ ಗ್ರಾಮಗಳನ್ನು ಆವರಿಸಿಕೊಂಡು ಉತ್ತರಕ್ಕೆ ತಿರುಗಿ ಮುದ್ದಯ್ಯನಪಾಳ್ಯ ಕುರುಬರಹಳ್ಳಿ, ಹೊನ್ನಿಗನಹಟ್ಟಿ, ಗ್ರಾಮಗಳನ್ನು ಆವರಿಸಿಕೊಂಡು 
ಆ ಗ್ರಾಮಗಳ ಪೂರ್ವದ ಗಡಿಯುದ್ದಕ್ಕೂ ಚಲಿಸಿ ವರ್ತೂರು, ವರ್ತೂರು ನರಸಿಂಹಪುರ, ಗಂಗೇನಹಳ್ಳಿ, ಜೋಗಿಹಳ್ಳಿ , ನಾಗೇನಹಳ್ಳಿ , ತವಕದಹಳ್ಳಿ ಮತ್ತು 
ಕೂಟ್ಟು ಗ್ರಾಮಗಳನ್ನು ಆವರಿಸಿಕೊಂಡು ಆ ಗ್ರಾಮಗಳ ಉತ್ತರ ಗಡಿಯುದ್ದಕ್ಕೂ ಚಲಿಸಿ ಮುಮ್ಮೇನಹಳ್ಳಿ ಗ್ರಾಮದ ಆಗ್ನೆಯ ಮೂಲೆಯನ್ನು ಸೇರುತ್ತದೆ. 
ನಂತರ ಎಲ್ಲೆಯು ಉತ್ತರಕ್ಕೆ ಚಲಿಸಿ ಮುಮ್ಮೇನಹಳ್ಳಿ ಮೋಟಗೊಂಡನಹಳ್ಳಿ ಗ್ರಾಮಗಳನ್ನು ಆವರಿಸಿಕೊಂಡು ಸದರಿ ಗ್ರಾಮಗಳ ಪೂರ್ವದ ಗಡಿಯುದ್ದಕ್ಕೂ 
ಚಲಿಸಿ ನಂತರ ಉತ್ತರ ಗಡಿಯುದ್ದಕ್ಕೂ ಚಲಿಸಿ ಮಾರೇನಹಳ್ಳಿ, ಮಲ್ಲೂರು ಗ್ರಾಮಗಳನ್ನು ಆವರಿಸಿಕೊಂಡು ಆ ಗ್ರಾಮಗಳ ಉತ್ತರ ಗಡಿಯುದ್ದಕ್ಕೂ ಚಲಿಸಿ 
ಕೋತಗೊಂಡನಹಳ್ಳಿ ಗ್ರಾಮದ ವಾಯವ್ಯ ಮೂಲೆಯನ್ನು ಸೇರುತ್ತದೆ. ನಂತರ ಎಲ್ಲೆಯು ಉತ್ತರಕ್ಕೆ ತಿರುಗಿ ಸಿದ್ಧಗಾನಹಳ್ಳಿ, ರಂಗೇನಹಳ್ಳಿ, ಬ್ಯಾಲದಕೆರೆ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 

೫೧೭ 
ಆವರಿಸಿಕೊಂಡು ಸದರಿ ಗ್ರಾಮಗಳ ಉತ್ತರ ಗಡಿಯಲ್ಲಿ ಚಲಿಸಿ ವಾಜರಹಳ್ಳಿ ಗ್ರಾಮದ ಆಗ್ನೆಯ ಮೂಲೆಯನ್ನು ಸೇರುತ್ತದೆ. ನಂತರ ಎಲ್ಲೆಯು ವಾಜರಹಳ್ಳಿ, 
ಕೆಂಪೋಹಳ್ಳಿ, ಕೆಂಮೋಹಳ್ಳಿ ( ಪಿ), ಕನ್ನಸಂದ್ರ, ಮಲ್ಲಿಗುಂಟೆ, ಆಲದಕಟ್ಟೆ, ಕೆಂಚನಾಪುರ, ಅಜ್ಜಹಳ್ಳಿ, ಗ್ರಾಮಗಳನ್ನು ಆವರಿಸಿಕೊಂಡು ಆ ಗ್ರಾಮಗಳ ಪೂರ್ವದ 
ಗಡಿಯುದ್ದಕ್ಕೂ ಚಲಿಸಿ ಅದರಂಗಿ ಗ್ರಾಮದ ಆಗ್ನೆಯ ಮೂಲೆಯನ್ನು ತಲುಪುತ್ತದೆ. ನಂತರ ಎಲ್ಲೆಯು ಅದರಂಗಿ , ಶ್ರೀಗಿರಿಪುರ, ವೀರಸಾಗರ, ಹೊಸಹಳ್ಳಿ 
ಗ್ರಾಮಗಳನ್ನು ಅವರಿಸಿಕೊಂಡು ಆ ಗ್ರಾಮಗಳ ಪೂರ್ವದ ಗಡಿಯುದ್ದಕ್ಕೂ ಚಲಿಸಿ ತುಮಕೂರು- ಮಾಗಡಿ ತಾಲ್ಲೂಕಿನ ಗಡಿ ಸಂಧಿಸುವ ಜಾಗವನ್ನು 
ತಲುಪುತ್ತದೆ. 

ನಂತರ ಹೊಸಹಳ್ಳಿ, ದೊಳೇನಹಳ್ಳಿ , ಚಿಕ್ಕಮಸ್ಕಲ್, ಚೌಡಿಬೇಗೂರು ಗ್ರಾಮಗಳನ್ನು ಆವರಿಸಿಕೊಂಡು ದಕ್ಷಿಣಕ್ಕೆ ತಿರುಗಿ ಕಣ್ಣನೂರು ಗ್ರಾಮದ ವಾಯವ್ಯ 
ಮೂಲೆಯನ್ನು ತಲುಪುತ್ತದೆ. ನಂತರ ಕಣ್ಣನೂರು ಕೆಂಕೆರೆ, ಸುಗ್ಗನಹಳ್ಳಿ, ಹೊನ್ನಾಪುರ, ವೀರಾಪುರ ಗ್ರಾಮಗಳನ್ನು ಆವರಿಸಿಕೊಂಡು ಆ ಗ್ರಾಮಗಳ 
ಪಶ್ಚಿಮದುದ್ದಕ್ಕೂ ಚಲಿಸಿ ಮಾಯಸಂದ್ರ ಗ್ರಾಮದ ವಾಯವ್ಯ ಮೂಲೆಯನ್ನು ತಲುಪುತ್ತದೆ. ನಂತರ ಮಾಯಸಂದ್ರ , ದೊಡ್ಡಹಳ್ಳಿ, ಚಿಕ್ಕಹಳ್ಳಿ , ಬಸವನಪಾಳ್ಯ 
ಗ್ರಾಮಗಳನ್ನು ಆವರಿಸಿಕೊಂಡು ಆ ಗ್ರಾಮಗಳ ಉತ್ತರ ಗಡಿಯಲ್ಲಿ ಚಲಿಸಿ ತುಮಕೂರು- ಕುಣಿಗಲ್ ತಾಲ್ಲೂಕಿನ ಗಡಿಗಳು ಸಂಧಿಸುವ ಜಾಗವನ್ನು 
ತಲುಪುತ್ತದೆ. ನಂತರ ಗಂಗೋನಹಳ್ಳಿ , ರಘುವನಪಾಳ್ಯ , ಗಂಗೋನಹಳ್ಳಿ ( ಭಾಗ), ಹೆಬ್ಬಳಾಳು, ನಾರಾಯಣಪುರ, ಸಂಕೀಘಟ್ಟ, ಚಿಕ್ಕಕಲ್ಯಾ ಗ್ರಾಮಗಳನ್ನು 
ಆವರಿಸಿಕೊಂಡು ಆ ಗ್ರಾಮಗಳ ಪಶ್ಚಿಮ ದಿಕ್ಕಿನಲ್ಲಿ ಚಲಿಸಿ ತಲಕೆರೆ ಗ್ರಾಮದ ವಾಯವ್ಯ ಮೂಲೆಯನ್ನು ತಲುಪುತ್ತದೆ. ನಂತರ ತಲಕೆರೆ, ಐಯ್ಯಂಡಹಳ್ಳಿ, 
ಚಿಕ್ಕಮುದುಗೆರೆ , ಕಲ್ಕೆರೆ , ಕೆಂಚನಹಳ್ಳಿ ಗ್ರಾಮಗಳನ್ನು ಆವರಿಸಿಕೊಂಡು ಆ ಗ್ರಾಮಗಳ ದಕ್ಷಿಣಕ್ಕೆ ಚಲಿಸಿ ಕಾಳಾರಿಕಾವಲ್ ಗ್ರಾಮದ ವಾಯವ್ಯ ಮೂಲೆಯನ್ನು 
ತಲುಪುತ್ತದೆ, ನಂತರ ಮುಂದುವರೆದು, ಕಾಳಾರಿಕಾವಲ್ ಗ್ರಾಮದ ಪಶ್ಚಿಮ ಗಡಿಯಲ್ಲಿ ಚಲಿಸಿ ಶ್ರೀಪತಿಹಳ್ಳಿ, ಹಲಶೆಟ್ಟಿಹಳ್ಳಿ, ಸಾತನೂರು, ದೊಣಕುಪ್ಪೆ 
ಗ್ರಾಮಗಳನ್ನು ಆವರಿಸಿಕೊಂಡು ಆ ಗ್ರಾಮಗಳ ಪಶ್ಚಿಮದ ಗಡಿಯುದ್ದಕ್ಕೂ ಚಲಿಸಿ ನಂತರ ಪಶ್ಚಿಮಕ್ಕೆ ತಿರುಗಿ ಹಲಸಬೆಲೆ ಗ್ರಾಮವನ್ನು ಆವರಿಸಿಕೊಂಡು ಆ 
ಗ್ರಾಮದ ಎಲ್ಲೆಯಲ್ಲಿಯೇ ಚಲಿಸಿ ವರ್ತೇನಹಳ್ಳಿ, ಇಪ್ಪಡಿ ಅರಣ್ಯ ಪ್ರದೇಶಗಳನ್ನು ಆವರಿಸಿಕೊಂಡು ಆ ಗ್ರಾಮಗಳ ಗಡಿಯುದ್ದಕ್ಕೂ ಚಲಿಸಿ ನಂತರ ದಕ್ಷಿಣಕ್ಕೆ 
ತಿರುಗಿ ಮಲ್ಲೇನಹಳ್ಳಿ, ಆಲಾಲಕುಪ್ಪೆ , ಸೀಗೇಕುಪ್ಪೆ ಕಲ್ಲುದೇವನಹಳ್ಳಿ ಗ್ರಾಮಗಳ ಪಶ್ಚಿಮದ ಗಡಿಯುದ್ದಕ್ಕೂ ಚಲಿಸಿ ನಂತರ ಪೂರ್ವಕ್ಕೆ ತಿರುಗಿ ಯೋಜನಾ 
ಪ್ರದೇಶದ ಗಡಿ ಪ್ರಾರಂಭವಾದ ತ್ರಿಪುರಾಂತಕ - ಚನ್ನಾಪುರ ಗ್ರಾಮದ ನೈರುತ್ಯ ಮೂಲೆಯನ್ನು ಬಂದು ತಲುಪುತ್ತದೆ. 

ಮೇಲೆ ವಿವರಿಸಿದ ಗಡಿ ಪ್ರದೇಶದ ಒಳಗೆ ಬರುವ ಎಲ್ಲಾ ಗ್ರಾಮಗಳು ಹಾಗೂ ಮೇಲೆ ವಿವರಿಸಿದ ಗಡಿ ರೇಖೆಯಲ್ಲಿ ಆಕಸ್ಮಾತ್ ಬಿಟ್ಟು 
ಹೋಗಿರಬಹುದಾದ ಗ್ರಾಮಗಳೂ ಸಹ ಸ್ಥಳೀಯ ಯೋಜನಾ ಪ್ರದೇಶದಲ್ಲಿ ಸೇರಿಕೊಳ್ಳುತ್ತದೆ. 

ಎನ್ . ನರಸಿಂಹಮೂರ್ತಿ, 
P . R . 38 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S. C . 100 

ನಗರಾಭಿವೃದ್ಧಿ ಇಲಾಖೆ . 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 96 ಐಎಂಎಂ 2015 , ಬೆಂಗಳೂರು, ದಿನಾಂಕ : 25 - 11 - 2015 
ಔಷಧ ನಿಯಂತ್ರಣ ಇಲಾಖೆಯ ಔಷಧ ನಿಯಂತ್ರಕರ ವೃಂದದ (ವೇತನ ಶ್ರೇಣಿ ರೂ . 48900 - 63600) ಅಧಿಕಾರಿಗಳ ತಾತ್ಕಾಲಿಕ ಜೇಷ್ಠತಾ 
ಪಟ್ಟಿಯನ್ನು ದಿನಾಂಕ : 01 - 01 - 2015 ರಲ್ಲಿದ್ದಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 96 ಐಎಂಎಂ 2015 ದಿನಾಂಕ : 01 - 08 - 2015 ರಂದು 
ಅನುಬಂಧದಲ್ಲಿ ಪ್ರಕಟಿಸಿ ಬಾಧಿತರಿಂದ ಆಕ್ಷೇಪಣೆಗಳನ್ನು 30 ದಿನಗಳೊಳಗಾಗಿ ಸಲ್ಲಿಸುವಂತೆ ಆಹ್ವಾನಿಸಲಾಗಿತ್ತು. ಆದರೆ ಸದರಿ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಗೆ 
ಯಾವುದೇ ಆಕ್ಷೇಪಣೆಗಳು ಕಾಲಾವಧಿಯಲ್ಲಿ ಸ್ವೀಕೃತವಾಗಿರುವುದಿಲ್ಲ. ಆದ್ದರಿಂದ ಸರ್ಕಾರವು ಪರಿಶೀಲಿಸಿ, ಔಷಧ ನಿಯಂತ್ರಣ ಇಲಾಖೆಯ ಔಷಧ 
ನಿಯಂತ್ರಕರ ವೃಂದದ ಅಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ : 01 - 01 - 2015 ರಲ್ಲಿದ್ದಂತೆ ಅನುಬಂಧದಲ್ಲಿ ನಮೂದಿಸಿರುವಂತೆ ಪ್ರಕಟಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಕಮಲಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾರತೀಯ ವೈದ್ಯ ಪದ್ಧತಿ) 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 96 ಐಎಂಎಂ 2015 , ದಿನಾಂಕ : 25 -11 - 2015ಕ್ಕೆ ಅನುಬಂಧ 
ಔಷಧ ನಿಯಂತ್ರಣ ಇಲಾಖೆಯ ಔಷಧ ನಿಯಂತ್ರಕರ ವೃಂದದ ದಿನಾಂಕ : 01 - 01 - 2015ರಲ್ಲಿದ್ದಂತೆ, ಅಂತಿಮ ಜೇಷ್ಠತಾ ಪಟ್ಟಿ 
ಹೆಸರು 

ನೈಜವಾಗಿ 

ಸೇವೆಗೆ 
ನೇರ ನೇಮಕಾತಿ/ 

ನೇಮಕಾತಿಗೆ/ ಜೇಷ್ಠತೆಗೆ 
ಕ್ರ. ಸಂ . 

ಜನ್ಮ ದಿನಾಂಕ | 

ಮುಂಬಡ್ತಿ 
ಸೇರಿದ 

ನೈಜವಾದ ಅರ್ಹತಾ ಷರಾ 
ಶ್ರೀ /ಶ್ರೀಮತಿ ಮುಂಬಡ್ತಿ/ ಇತರೆ 

ಹೊಂದಿದ 
ದಿನಾಂಕ 

ದಿನಾಂಕ 

ದಿನಾಂಕ 
1 | 

| ಮುಂಬಡ್ತಿ | 01 - 06 - 1956 | 31 - 01 - 1983 | 21 - 02 - 2014 21 - 02 - 2014 


- 11ರಷುರಾಮ ಭಂಡಾರಿ - ಮುಂಬಡಿ 


7. 


6 


PR -1102 


ಬಿ . ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾ . ವೈ.ಪ. ಮತ್ತು ಸಮನ್ವಯ) 


SC - 25 


೫೧೮ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 

ಭಾಗ ೩ 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28(4) ರಡಿ ಅಧಿಸೂಚನೆ 

ಸಂಖ್ಯೆ: ಸಿಐ 161 ಎಸ್ಪಿಕ್ಕೂ 2015 ಬೆಂಗಳೂರು, ದಿನಾಂಕ: 04.01.2016 
1966 ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ (1966ರ ಕರ್ನಾಟಕದ ಕಾಯ್ದೆ ಸಂಖ್ಯೆ: 18) ವಿಧಿ 28(1) ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ ದಿನಾಂಕ: 30.04.2015ರ ಕರ್ನಾಟಕ ರಾಜ್ಯ ಪತ್ರ ಭಾಗ - 3ರ ಪುಟ 
ಸಂಖ್ಯೆ 2541 ರಿಂದ 2542 ರಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ: ಸಿಐ 111 ಎಸ್‌ಪಿಕ್ಯೂ 2015 , ಬೆಂಗಳೂರು ದಿನಾಂಕ: 31. 03.2015 ರ ಪ್ರಕಾರ ಸರ್ಕಾರವು ಸದರಿ ಅಧಿಸೂಚನೆಯಲ್ಲಿ ನಮೂದಿಸಲ್ಪಟ್ಟಿರುವ ಸ್ವತ್ತುಗಳ ಪ್ರದೇಶವನ್ನು 
“ ಬೆಂಗಳೂರು ಮೆಟ್ರೋ ರೈಲು ಯೋಜನೆಯ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಇಚ್ಛೆಪಟ್ಟಿದೆ. 

ಮೇಲ್ಕಂಡ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುವ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ ಬಗ್ಗೆ ಮೇಲ್ಕಂಡ 
ಕಾಯ್ದೆ ವಿಧಿ 28(3) ರ ಪ್ರಕಾರ ಆದೇಶ ಹೊರಡಿಸಲಾಗಿದೆ. 

ಆದುದರಿಂದ 1966 ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28( 4) ರ ( 1966ರ ಕರ್ನಾಟಕದ ಕಾಯ್ದೆ ಸಂಖ್ಯೆ : 18) ಮೇರೆಗೆ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಈ ಕೆಳಗೆ ನಮೂದಿಸಿರುವ 
ಜಮೀನುಗಳನ್ನು ಅಧಿಸೂಚನೆಯಲ್ಲಿ ತಿಳಿಸಿಲಾಗಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆಯೆಂದು ಈ ಮೂಲಕ ಘೋಷಿಸಲಾಗಿದೆ. 
ಪ್ರದೇಶದ ಹೆಸರು : ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 

ವಾರ್ಡ್ ನಂ : 14 

ವಾರ್ಡ್ ಹೆಸರು : ನಾಗಾಪುರ 
ಭೂ ಸ್ವಾಧೀನಕ್ಕೆ ಚಕ್ಕುಬಂದಿ 

ಕಟ್ಟಡ 
ಎಲ್ ಎ / ಸಿಟಿ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಒಳಪಟ್ಟ 

ವಿನ್ಯಾಸಗಳ 
ಸರ್ವೆ ನಂಬರ್ 

ಪೂರ್ವ 

ಉತ್ತರ ದಕ್ಷಿಣ 
ವಿಸ್ತೀರ್ಣ ಚ. ಮೀ . 

ವಿವರಗಳು 
5 - 6 | 8 | 9 

10 
ಪ್ರಮೋದ ಕಾಮತ್ ಮತ್ತು ಪೂಜಾ ಪ್ರಮೋದ್‌ಕಾಮತ್ ಮತ್ತು 
ಕಾಮತ್ ಪೂಜಾ ಕಾಮತ್ 

74 / 
7410 

7411 
2 | ಅರವಿಂದ ಕುಮಾರ್ ಎಂ ಪಟೇಲ್ ಅರವಿಂದ ಕುಮಾರ್ ಎಂ . 

74/ 2 
ಪಟೇಲ್ 


ಕ್ರಸಂ 


ಸಂಖ್ಯೆ 


ಪಶ್ಚಿಮ 


74 


ದಿನೇಶ್‌ ಕುಮಾರ್‌ ಪಟೇಲ್ 
ಭಾನುಮತಿ ಎಂ . ಪಟೇಲ್ 
ಪ್ರಭಾಕರ ಪೈ 


ದಿನೇಶ್‌ ಕುಮಾರ್‌ ಪಟೇಲ್ 
ಭಾನುಮತಿ ಎಂ . ಪಟೇಲ್ 
ಪ್ರಭಾಕರ ಪೈ 


74 /3 
74 /4 


5 


ರ 


ಖಾಲಿ ಜಾಗ 


74 /5 | 
74 /7 
74 / 8 


ಬ್ಲಾಕ್ ನಂ .1 
218 .29 


62 


ಬಿಎಂಆರ್ | ರಸ್ತೆ 
ಸಿಎಲ್ 


ಬಿಎಂಆರ್ 
ಸಿಎಲ್ ಸ್ವತ್ತು 


(6) ಜಗಜಿತ್ ಸಿಂಗ್ 
(ii) ಸರಬ್‌ಜಿತ್ ಸಿಂಗ್ 
ಮದೋಕ್ ಮತ್ತು 
(i ) ಪ್ರಭಾಕರ ಪೈ 


(6) ಜಗಜಿತ್ ಸಿಂಗ್ 
( ii) ಸರಬಜಿತ್ ಸಿಂಗ್ 
ಮದೋಕ್ ಮತ್ತು 
( i) ಪ್ರಭಾಕರ ಪೈ 


ಎಲ್‌ಎ 8 
ಸಿಟಿಎಸ್ 1406 | 74 /6 | 


ಬಿಎಂಆರ್ 
ಸಿಎಲ್ 


ಖಾಲಿ ಜಾಗ 


ಬ್ಲಾಕ್ ನಂ .2 - 
9 .31 


ಸಿಟಿಎಸ್ 

ಸಿಟಿಎಸ್ 
ನಂ .1317 | ಸಿಎಲ್ ಸ್ವತ್ತು | ನಂ .1405 


ಸ್ವತ್ತು 


೫೧೯ 


7 


| 


8 


| 


9 


| 


10 


| 


11 


ಮತ್ತು 


ಭಾಗ ೩ 

ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 

| 4 | 5 | 6 | 

ಡಾ | ಮಹೇಶ್‌ ಪಿ . 
ಡಾ|| ಮಹೇಶ್ ಪಿ. ಮತ್ತು ಡಾ|| 

74 / 9 
ಶೋಭ ಪಿ . ವಿ . 

ಡಾ|| ಶೋಭ ಪಿ . ವಿ . 
ವೇಣುಗೋಪಾಲ್ ಎನ್. ಎಂ . ಮತ್ತು ವೇಣುಗೋಪಾಲ್ ಎನ್. ಎಂ . 

7412 
ಕಿಶೋರ್ ಕುಮಾರ್ 

ಮತ್ತು ಕಿಶೋರ್ ಕುಮಾರ್ 
ಕೋಮಲ್ ಏಜನ್ಸಿಸ್ ಕೋಮಲ್ ಏಜನ್ಸಿಸ್ 

7413 
ಚೌರುಸ್ ಪವರ್ ಟ್ರಾನಿಕ್ಸ್ ಸಿಸ್ಟಮ್ಸ್, ತೌರುಸ್ ಪವರ್ ಟ್ರಾನಿಕ್ಸ್ 
ಪಾರ್ಟ್‌ನರ್‌, ಎಂ . ಎನ್ . ಸಿಸ್ಟಮ್, ಪಾರ್ಟ್‌ನರ್‌, ಎಂ .ಎನ್. 

7414 
ರವಿನಾರಾಯಣ್ ಮತ್ತು ಸೀತಾರಾಮ್ ರವಿನಾರಾಯಣ್ ಮತ್ತು 
ಎಂ .ಕೆ . 

ಸೀತಾರಾಮ್ ಎಂ . ಕೆ. 
ಕೆ. ಪ್ರಕಾಶ್ ಮತ್ತು ಶ್ರೀಮತಿ ಮೀರಾ ಕೆ. ಪ್ರಕಾಶ್ ಮತ್ತು ಶ್ರೀಮತಿ 

74 /15 
| ಅಯ್ಯಂಗಾರ್ 

ಮೀರಾ ಅಯ್ಯಂಗಾರ್ 
12 ಕಿರ್ಲೋಸ್ಕರ್‌ ಇನ್‌ವೆಸ್ಟ್ ಮೆಂಟ್ಸ್ ಮತ್ತು ಕಿರ್ಲೋಸ್ಕರ್ 
ಫೈನಾನ್ಸ್ ಲಿಮಿಟೆಡ್ ಇನ್‌ವೆಸ್ಟ್ ಮೆಂಟ್ಸ್ ಮತ್ತು 

74/16 
ಫೈನಾನ್ಸ್ ಲಿಮಿಟೆಡ್ 
_ 13 | ಪ್ರತಿಭಾ ಗಂಡೋತ್ರಾ ಪ್ರತಿಭಾ ಗಂಡೋತ್ರಾ 

7407 
14 ಎಂ . ಕಕ್ಷಾ ಬಿಲ್ಡರ್ ಎಂ . ಕಕ್ಷಾ ಬಿಲ್ಡರ್ 

7408 

74/20 
ಡಾ || ಶ್ರೀಮತಿ. ಗೌರಿ ಮನೋಹರ್ ಡಾ|| ಶ್ರೀಮತಿ. ಗೌರಿ ಮನೋಹರ್ 

7418 - 1 
ಮತ್ತು ಮನೋಹರ್, ಎಂ . ಕೆ 

ಮತ್ತು ಮನೋಹರ್, ಎಂ .ಕೆ 
ಎಸ್ . ಅನ್ನಪೂರ್ಣೆ ಎಸ್. ಅನ್ನಪೂರ್ಣೆ 

7419 


15 


16 . 


227.60 


PR. 77 
S . C . 65 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ) 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ 


೫೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 

ಭಾಗ ೩ 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 

ಸಖ್ಯೆ : ಸಿಐ 119 ಎಸ್‌ಪಿಕ್ಯೂ 2015 ಬೆಂಗಳೂರು, ದಿನಾಂಕ: 04.01. 2016 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ , 1966ರ ಕಲಂ 28(4) ರಡಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಐ 208 ಎಸ್ಪಿಕ್ಕೂ 2008, ದಿನಾಂಕ : 28.08.2008 ರಂದು ಹೊರಡಿಸಿ, ದಿನಾಂಕ : 02.09.2008 ರಂದು 
ಪ್ರಕಟಗೊಂಡಿದ್ದು , ರಾಜ್ಯಪತ್ರದ ಭಾಗ -3ರಲ್ಲಿ ಈ ಕೆಳಕಾಣಿಸಿದ ಜಮೀನು ಹುಬ್ಬಳ್ಳಿ ವಿಮಾನ ನಿಲ್ದಾಣ ವಿಸ್ತರಣೆಗೊಳಿಸುವ ಸಲುವಾಗಿ ಅವಶ್ಯವಾಗಿ ಬೇಕಾಗಿರುತ್ತದೆ. ಆದರೆ ಜಂಟಿ ಸಹ ಮೋಜಣಿ ಕಾಲಕ್ಕೆ ಈ ಜಮೀನಿನ ವಿಸ್ತೀರ್ಣವು ಬಿಟ್ಟು 
ಹೋಗಿರುವುದರಿಂದ ಅಂತಿಮ ಅಧಿಸೂಚನೆಯಲ್ಲಿ ಪ್ರಕಟಗೊಂಡಿರುವುದಿಲ್ಲ. ಸ್ಟಾನಿಕವಾಗಿ ಜಮೀನುಗಳ ಕಬ್ಬೆಯನ್ನು ಪಡೆಯುವ ಕಾಲಕ್ಕೆ ಈ ಜಮೀನು ಅಂತಿಮ ಅಧಿಸೂಚನೆಯಲ್ಲಿ ಬಿಟ್ಟುಹೋಗಿರುವುದು ಕಂಡುಬಂದಿದ್ದು, ಅಲ್ಲದೇ ಈ 
ಜಮೀನಿನ ಸರ್ವೆ ನಂಬರ್ ಕೆ.ಐ . ಎ. ಡಿ. ಕಾಯ್ದೆ ಕಲಂ 3(1), 1(3) & 28 (1) ರ ಅಧಿಸೂಚನೆಯಲ್ಲಿ ಒಳಗೊಂಡಿರುತ್ತದೆ. ಈ ಕಾರಣದಿಂದ ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನಿನ ಕುರಿತು ಈಗಾಗಲೇ ಹೊರಡಿಸಲಾದ 
ಕಲಂ 28(4) ರ ಅಧಿಸೂಚನೆ ಸಂಖ್ಯೆ : ಸಿಐ 208 ಎಸ್ ಪಿಕ್ಯೂ 2008, ದಿನಾಂಕ: 28.08. 2008ಕ್ಕೆ ಸೇರಿಸಿ ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 

ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಕರ್ನಾಟಕ ಸರ್ಕಾರವು ಘೋಷಿಸಿದೆ. 


ಜಿಲ್ಲೆ: ಧಾರವಾಡ 


ತಾಲ್ಲೂಕು : ಹುಬ್ಬಳ್ಳಿ 


ಹೋಬಳಿ : ಹುಬ್ಬಳ್ಳಿ 


ಗ್ರಾಮ : ಗೋಕುಲ 


*) 


ಚಕ್ಕುಬಂದಿ ( ಚತುಃಸೀಮೆ) 


ಆಕಾರ 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ರಿ . ಸ. ನಂಬರ್ 


ಸ್ವಾಧೀನಪಡಿಸುವ ಅಂದಾಜು 
ವಿಸ್ತೀರ್ಣ ( ಎ - ಗುಂ ) 


ಜಮೀನಿನ 
ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


, 


ಸ್ವಂತ 


318 ಪೈ 


0 - 14 


0 .82 


ಖುಷಿ 


319 


317 


b 


318 ಪೈ 
ಉಳಿದ 


ರಸ್ತೆಗೆ 0 - 7 1 /2 


0 . 42 


1. ಉಣಕಲ್ಲ ಮಂಜುನಾಥ, 

ತಂ . ಈರಪ್ಪ 
2. ಅತ್ತಿಮರದ ನೀಲವ್ವ ಉರ್ಫ 
ದ್ಯಾಮವ್ವ ಕೋಂ . ಕಲ್ಲಪ್ಪ 


ಭಾಗ 


ಒಟ್ಟು 0 - 21 1 /2 


1.26 | 


ಒಟ್ಟು 


0 - 21 1 / 2 


PR. 78 
S . C . 65 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಕುಮಾರ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , (ಕೈ . ಅ)( ಪ), 

ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೪, ೨೦೧೬ 

೫೨೧ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
(ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ) 

ಹೆಚ್ಚುವರಿ ಅಧಿಸೂಚನೆ 

ಸಂಖ್ಯೆ : ಲೋ9/100 / ಇಎಪಿ/2011, ಬೆಂಗಳೂರು, ದಿನಾಂಕ: 22 - 12 - 2015 . 
ಕರ್ನಾಟಕ ಹೆದ್ದಾರಿ ಕಾಯ್ದೆ , 1964 ಕಲಂ 15ರ ಮೇರೆಗೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಜಮೀನುಗಳು ಸಿರಾ - ನಂಜನಗೂಡು ರಾಜ್ಯ ಹೆದ್ದಾರಿ 84 ರಲ್ಲಿ ಯಡಿಯೂರು ನಿಂದ ಕೌಥ್ ವರೆಗೆ ( ಲಿಂಕ್ ಸಂಖ್ಯೆ: 57 - ಬಿ) 
( ಹೆಚ್ಚುವರಿ) ರಸ್ತೆ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕಾಗಿ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸದರಿ ಜಮೀನುಗಳು ರಾಜ್ಯ 
ಹೆದ್ದಾರಿ ಸಂಖ್ಯೆ: 84 ನ್ನು ಅಭಿವೃದ್ಧಿಪಡಿಸಲು ಅವಶ್ಯವಾಗಿದೆ ಎಂದು ಸರ್ಕಾರವು ಮನಗಂಡಿದೆ. ಆದುದರಿಂದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಜಮೀನುಗಳು ರಾಜ್ಯ ಹೆದ್ದಾರಿ ಸಂಖ್ಯೆ : 84 ರ ರಸ್ತೆ ಅಭಿವೃದ್ಧಿಗೆ ಅವಶ್ಯವಾಗಿದೆ 
ಎಂದು ಈ ಮೂಲಕ ಘೋಷಿಸಲಾಗಿದೆ. ಕರ್ನಾಟಕ ಹೆದ್ದಾರಿ ಕಾಯ್ದೆ , 1964 ರ ರಡಿಯಲ್ಲಿ ಈ ಕೆಳಕಂಡ ಜಮೀನುಗಳಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿ, ಸಿಬ್ಬಂದಿ ಅಥವಾ ಯೋಜನಾ ನಿರ್ದೇಶಕರ ಪರವಾಗಿ ಪ್ರತಿನಿಧಿಸುವವರನ್ನು 
ತಡೆಯುವುದಾಗಲಿ ಅಥವಾ ಅಡ್ಡಿ ಪಡಿಸುವುದಾಗಲಿ ಮಾಡಕೂಡದೆಂದು ಈ ಜಮೀನುಗಳಲ್ಲಿ ಆಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಸೂಚಿಸಲಾಗಿದೆ. 
ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ರವರ ಅನುಮತಿಯಿಲ್ಲದೆ ಸದರಿ ಜಮೀನುಗಳನ್ನು ವಿಲೇ ಮಾಡುವ ಒಪ್ಪಂದದ ಕ್ರಯ , 

ಅದಲು- ಬದಲು ವಗೈರೆ ಮಾಡುವಂತಿಲ್ಲ. ಸದರಿ ಜಮೀನುಗಳಲ್ಲಿ ಈ ಅಧಿಸೂಚನೆ ಪ್ರಕಟಣೆ ನಂತರ ಕಟ್ಟಡಗಳ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ. ಒಂದು ವೇಳೆ ಮಾಡಿದ್ದರೂ 
ಪರಿಹಾರ ಹಣ ನಿಗಧಿ ಮಾಡುವಾಗ ಅಂತಹ ವ್ಯವಹಾರದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 

ಸದರಿ ಜಮೀನುಗಳ ವಿವರಗಳನ್ನು ಪರಿಶೀಲನೆಗಾಗಿ ವಿಶೇಷ ಜಿಲ್ಲಾಧಿಕಾರಿಗಳು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು, ಸಹಾಯಕ ಆಯುಕ್ತರು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ ಹೆದ್ದಾರಿ 
ಅಭಿವೃದ್ಧಿ ಯೋಜನೆ, ಬೆಂಗಳೂರು, ಮತ್ತು ಸಂಬಂಧಪಟ್ಟ ತಹಶೀಲ್ದಾರ್‌ರವರ ಕಛೇರಿಯಲ್ಲಿ ಇಡಲಾಗಿದೆ. 

- : ಷೆಡ್ಯೂಲ್ : 

ಭೂಸ್ವಾಧೀನಕ್ಕೆ ಒಳಪಡುವ 
ಜಮೀನಿನ ವಿವರ 
- ವಿಸ್ತೀರ್ಣ 

ಚಕ್ಕುಬಂದಿ 
ಪಹಣಿಯಂತೆ ಆಕಾರ 

ಪಹಣಿಯಂತೆ 
ಖಾತೆದಾರರ ಹೆಸರು ಬಂದಿನಂತೆ 

ಒಟ್ಟು ವಿಸ್ತೀರ್ಣ 
ಖರಾಬು ಉಳಿಕೆ 

ಖರಾಬು 
ಶ್ರೀಯುತರು/ಶ್ರೀಮತಿ | ಸ . ನಂ . | ತರಹ 

ಒಟ್ಟು 
ఒట్టు ಆಕಾರ 

ಆಕಾರ ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ ಎ - ಗು 
ಎ - ಗು ಎ - ಗು 

ಎ - ಗು ಎ - ಗು ಎ - ಗು 
ವಿಸ್ತೀರ್ಣ 


೫ 
) 
R 


ಐನು 


ಎ - ಗು 


| 


9 


| 


2 | 3 | 4 | 5 | 6 | 7 | 8 
ಗ್ರಾಮ: ಹಂಚೀಪುರ 

ಹೋಬಳಿ: ಅಮೃತೂರು 
* ಸುಶೀಲಮ್ಮ ಕೋಂ | 29 /6 ಭೂ . ಪ | 1 - 00 11- 00 
ರಾಮಲಿಂಗಯ್ಯ 


10 
ತಾಲ್ಲೂಕು: ಕುಣಿಗಲ್ 
0 - 04 ಎನ್ ಎ 

ಆಗಿದೆ 


0 - 04 


11 | 12 | 13 | 14 

ಜಿಲ್ಲೆ: ತುಮಕೂರು 
ರಸ್ತೆ | ಸ. ನಂ . 29 /6 | ರಸ್ತೆ | ಸ. ನಂ .29/2 | 13 .60X2.60 

ಬಿ2 ರೋಪ್ ಮನೆ 

10X2 .60 ಎಸಿ 

ಶೀಟ್ ಮನೆ | 
ಸ. ನಂ .33 /5 | ಸ . ನಂ . 33 / ಸ . ನಂ .33 / 2 

0 - 05 
ರ ಉಳಿಕೆ 


2 


| 


| 33/5 | ತರಿ | 


0 - 05 


| 


0 - 01 | 0 - 04 | 0 - 15 


0 - 00. 08 


10 - 00 . 08 | 


0 - 02 


* ಟಿ. ಮಹೇಶ್ ಬಿನ್ 

ತಿಮ್ಮಯ್ಯ 


| ಒಟ್ಟು | 0 - 04.08 | 


- 


|0 -04.08 


೫೨೨ 


ಭಾಗ ೩ 


| 


12 


| 


13 


| 


14 


15 


2 | 3 | 4 | 5 
ಗ್ರಾಮ : ಹೊಸಕೆರೆ 
* ಹೆಚ್.ಎನ್. | 106 /23 | ಖುಷಿ | 0 - 07.08 
ಬೋರೇಗೌಡ ಬಿನ್ 

ನಿಂಗಯ್ಯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೪, ೨೦೧೬ 
6 

10 | 11 | 
ಹೋಬಳಿ: ಅಮೃತೂರು 

ತಾಲ್ಲೂಕು: ಕುಣಿಗಲ್ 
0 - 07 - | 0- 25 0 - 01.12 | - | 0 - 01.12 | 0 - 05 | ಉಳಿಕೆ | 


ಜಿಲ್ಲೆ: ತುಮಕೂರು 
ರಸ್ತೆ ಸ. ನಂ . 

23 /08ಬಿ 


ಸ. ನಂ .23 / 7 | 


- 0 - 07 .08 


08 


ಒಟ್ಟು | 0 - 01. 12 | 


- 


| 0 - 01.12 


ಸ್ವತ್ತಿನ 


ಗ್ರಾಮಠಾಣ 
- ರಾಜ್ಯ ಹೆದ್ದಾರಿ ಸಂಖ್ಯೆ: 84 ಲಿಂಕ್ ಸಂಖ್ಯೆ : 57 - ಬಿ ( ಯಡಿಯೂರಿನಿಂದ ಕೌಡ್ಲಿವರೆಗೆ (ಹೆಚ್ಚುವರಿ ) 
ಭೂಸ್ವಾಧೀನಕ್ಕೆ 

ಚಕ್ಕುಬಂದಿ 
ಖಾತೆದಾರರ /ಭೂಮಾಲೀಕನ ಹೆಸರು | ಒಳಪಡುವ ವಿಸ್ತೀರ್ಣ 

ಚ. ಮೀ . ಗಳಲ್ಲಿ 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
- 5 

6 . 


ಆಕಾರ 


ಮರಗಳು | 


ಬಾವಿ | 


ಕಟ್ಟಡ 


ಷರಾ (ಒಟ್ಟು 
ವಿಸ್ತೀರ್ಣ) 


ಸಂಖ್ಯೆ 


ವಿವರ 


8 


9 


10 


ಹೋಬಳಿ: 


ಗ್ರಾಮ: ಹಂಚೀಪುರ 


ತಾಲ್ಲೂಕು: ಕುಣಿಗಲ್ 


ಜಿಲ್ಲೆ: ತುಮಕೂರು 


ಅಮೃತೂರು 


ಕರ್ನಾಟಕ 


14X12= 168 ಚ . ಮೀ 


ಸರ್ಕಾರಿ 


ಸರ್ಕಾರಿ 


- 13 | 


ಹೆಂಚಿನ 
ಮನೆ 


* ಮರಿದಿಮ್ಮಯ್ಯ ಬಿನ್ ಲೇ . ರಾಚಪ್ಪ 


ತಿರುಮಲಯ್ಯನ ತೆಂಗಿನಮರ 
ಮನೆ 

- 4 


14x3 = 42 ಚ. ಮೀ 


ರಸ್ತೆ 


ಸರ್ಕಾರದ 
ನಿವೇಶನ 


ಓಣಿ 


ಒಟ್ಟು 


| 


210 ಚ . ಮೀ 


ಘೋಷ್ಟಾರೆ 
ಭೂಸ್ವಾಧೀನಕ್ಕೆ ಒಳಪಡುವ ಜಮೀನಿನ ವಿಸ್ತೀರ್ಣ 


ಗ್ರಾಮಠಾಣ 


ಕ್ರಮ 


ಗ್ರಾಮದ 
ಹೆಸರು 


ಹೋಬಳಿ 


ತಾಲ್ಲೂಕು 


ಖರಾಬು 


ಒಟ್ಟು ಎ - ಗು 


ಸಂಖ್ಯೆ 


ಐನು ಎ - ಗು | 


ಒಟ್ಟು ಎ - ಗು 


ಚ . ಮೀ 


ಎ - ಗು 


ಎ - ಗು 


|| 


2 


. 


9 


| 


10 


೧ 


| 


ಹಂಚೀಪುರ 


ಅಮೃತೂರು 


ಕುಣಿಗಲ್ 


ತುಮಕೂರು | 


0 - 04 .08 . 


0 - 04. 08 


210 


| 


0- 02 


0 - 06 . 08 


| 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 


೫೨೩ 


| ಹೊಸಕೆರೆ 


ಅಮೃತೂರು 


ಕುಣಿಗಲ್ 


ತುಮಕೂರು 


0 - 01 .12 


| 


- 


0 - 01.12 


0 - 01. 12 


ಒಟ್ಟು || 


0 - 06.04 


0 - 06 .04 


* 210 


0 - 02 


0 - 08. 04 


ಸಂಖ್ಯೆ : ಲೋಇ 100 : ಇಎಪಿ.2011 
PR.72 
S . C. 200 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಇಂ . ವಿಜಯ್. ಭೀ ಚಂದಾಪುರ. 
ವಿಶೇಷಾಧಿಕಾರಿ, ಬಾಹ್ಯ ಅನುದಾನಿತ ಯೋಜನೆಗಳು ( EAP ), 
ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲ ಸಾರಿಗೆ ಇಲಾಖೆ. 


OFFICE OF THE CHIEF JUDICIAL MAGISTRATE , BENGALURU , RURAL DISTRICT, BENGALURU . 

DRAFT NOTIFICATION 

Date : 22/12/ 2015 
It is hereby notified to the General pubic that the following unclaimed vehicles are in the custody of Electronic City Traffic Police Station , Bengaluru City, which are seized under the various 
cases/ C .Mis and NCR cases . 


Sl. No . 


TYPE OF VEHICLE 


C . MIS NO . 


P . F . NO . 


| 


2 
3 


Honda Racing 

Suzuki 
| Yamaha R . X 

Suzuki 
| TVS Sports 
| Bajaj Scooter 

TVS Champ 
TVS Victor 
Kynetic Honda 
Hero Honda Splendor 
TVS XL 


- 05/ 2015 

05 / 2015 
05 /2015 
05 / 2015 
05 / 2015 
05 / 2015 
05 / 2015 


5 


VEHICLE NO . 
KA- 03 - EW -4722 
TN- 22- C - 9674 
KA - 05 - EH- 406 
KA - 19 - J - 9971, 
KA- 51 - EB - 7774 
KA- 05 - V - 3815 

KA- 01 - L - 2521 
| KA - 01 - Y -409 | 

KA -03 - EA- 7933 
KA - 51 -J - 178 
TN- 10- L- 3839 
KA - 09 - R - 372 
KA- 01 - H - 5534 
KA- 01 - EB- 3094 
KA- 01 - L - 2312 

KA- 05 - EL- 5472 
| CKS- 7615 


05 / 2015 
05 / 2015 
05 / 2015 
05 /2015 


24 / 2015 
24 / 2015 
24 / 2015 
24/2015 
24 / 2015 
24 / 2015 
24 /2015 
24 / 2015 
24 / 2015 
24/ 2015 
24/2015 
24 / 2015 
24 / 2015 
24/2015 
24 /2015 
24 / 2015 
24 / 2015 


05/ 2015 


10 
11 
12 
13 
14 
15 


05 / 2015 


| 


TVS 
Kynetic 
Suzuki Samurai 
Bajaj Scooter 
Bajaj Scooter 


16 . 


05 / 2015 
05 / 2015 
05 / 2015 
05/2015 


17 


| 


| 


| 


R .N.I. No. KARBIL / 2001/47147 POSTAL REGN . NO. RNP /KA/BGS/2202 /2014 - 16 
Licensed to post without prepayment WPP No. 297 


3398 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪ , ೨೦೧೬ 


ಭಾಗ ೩ 


30 


31 


SI. No . TYPE OF VEHICLE 

VEHICLE NO . C . MIS NO. 

P . F . NO . 
18 Hero Honda Passion 

TN -29- AF - 7488 

05 /2015 

24/ 2015 
19 Bajaj Pulsar 

KA - 04 -EF -6558 

05 /2015 

24 /2015 
20 TVS XL 

KA-51-U -5200 

05 / 2015 

24 /2015 
21 Bajaj Pulsar 

KA- 05 - EM - 7437 

05 /2015 

24 /2015 
22 TVS 

KA -01- EB - 2046 

05 / 2015 

24 / 2015 
23 Hero Honda CBZ 

KA -53-EF - 9932 

05 / 2015 

24 / 2015 
24 Kynetic 

MH -12 -AT - 3238 

05 /2015 

24 / 2015 
25 TVS pieor 

KA -42- E -4001 

05 / 2015 

24 / 2015 
26 Bajaj Pulsar 

KA - 01 -EA -4141 

05 / 2015 

24 /2015 
27 Myatic Car 

KA - 11 - M -901 

05 /2015 

24 / 2015 
28 Bajaj Auto 

KA -05 - A - 3676 

05 /2015 

24 /2015 
29 Bajaj Auto 

KA - 02 - A -2094 

05 /2015 

24 / 2015 
Bajaj Auto 

KA -02- A -3186 

05 /2015 

24 /2015 
Unicorn 

KA - 05 - EZ - 3530 

05 /2015 

24 /2015 
32 TVS XL 

KA -51- H - 939 

05 /2015 

24 / 2015 
33 Bajaj Pulsar 

KA - 04 -ES -8442 

05 / 2015 

24 / 2015 
34 TVS Plus 

TN- 73- X- 2340 

| 05/2015 | 

24 /2015 
35 Bajaj Chetak 

KA - 02 - J -481 

05 / 2015 

24 / 2015 
36 TVS XL 

| KA -53-EA -4606 

L 05 /2015 

24 / 2015 
37 TVS XL 

KA - 02 -HS- 1286 

05 /2015 

24 / 2015 
38 Honda Activa 

KA - 04 -EF -1100 

05 / 2015 

24 / 2015 
39 Honda Activa 

KA -03-EF -7559 

05 / 2015 

24 /2015 
Maruthi Swift Car 

TN -01- AB - 1156 

05 /2015 

24 / 2015 
41 Hundai Accent 

KA -53 - N -3329 

05 /2015 

24 /2015 
42 Toyota Etios 

KA -53 - B -7344 

05 /2015 

24 /2015 
43 KTM 

KA - 02 -HU -2707 

05 / 2015 

24 / 2015 
Any person having right to claim the above vehicles shall approach the Electronic City Traffic Police Station , Bengaluru City , with necessary documents within ONE month from Today , failing which 
the above vehicles will be confiscated to Government. 

Any Claims received after the due date will not be entertained . 
PR. 90 

CHIEF JUDICIAL MAGISTRATE , 
Bengaluru Rural District, 

Bengaluru . 
ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 . 


40. 


Mor 


